ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ ಪ್ರಕಟಣೆ - ೧ 
ಸಾಹಿತ್ಯಮಾಲೆ -೧ 


ಪ್ರಧಾನ ಸಂಪಾದಕರು 
ಡಾ. ಪ್ರಧಾನ್‌ ಗುರುದತ್ತ 


ಗಾಂಧೀಜಿ -- ನಾನು ಕಂಡಂತೆ 


iii 


ಗಾಂಧೀಜಿ - ನಾನು ಕಂಡಂತೆ 


ಮೂಲ 
ಶ್ರೀಪಾದ ಜೋಶಿ 


ಕನ್ನಡ ಅನುವಾದ 
ಡಾ. ಪ್ರಧಾನ್‌ ಗುರುದತ್ತ 





ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ 
ಕನ್ನಡ ಭವನ, ಜೆಸಿ. ರಸ್ತೆ ಬೆಂಗಳೂರು - ೫೬೦ ೦೦೨ 


iv 


Gandhiji - Nanu Kandante, (Kannada translation of Mi Pahilelés 
Gandfiji) by Sripad Joshi; Kannada translation by Dr. Pradhan 
Gurudatta; Editor-in-Chief : Dr. Pradhan Gurudatta; Published by 
Registrar, Karnataka Anuvada Sahitya Academy, Kannada 
Bhavana, J.C. Road, Bangalore - 560 002. 2007; Pp. xxxii + 72; 
Price: Rs. 40/-. 


ಈ ಆವೃತ್ತಿಯ ಹಕ್ಕುಗಳು : ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ, ಬೆ೦ಗಳೂರು 


ಮೊದಲ ಮುದ : ೧೯೭೪ (ಶಾರದಾ ಮಂದಿರ, ಮೈಸೂರು ೫೭೦ ೦೦೪) 


ಮುದಾ: ೨೫೦೦೬೭ 
ಪುಟಗಳು: ೫೫+ ೭೨ 
ಜಿಲೆ : ರೂ ೪೦/ 
ಪಠಶಿಗಳು: ೩೨೦೦ 
ಪ್ರಕಾಶಕರು 

ಪಿ. ನಾರಾಯಣಸ್ವಾಮಿ 
ರಿಜಿಸ್ಟಾರ್‌ 


ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ 
ಕನ್ನಡ ಭವನ, ಜೆ.ಸಿ.ರಸ್ತೆ ಬೆಂಗಳೂರು 
ದೂ: ೨೨೧೦೭೭೭೦ 


ಸಹಕಾರ: 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಬೆಂಗಳೂರು 


ಮುಖಪುಟ ವಿನ್ಯಾಸ ಮತ್ತು ಚಿತ್ರ : ಶ್ರೀಪಾದ್‌ 
ISBN : 978-81-904579-0-3 


ಮುದಕರು : 

ಮೆ। ಮಯೂರ ಪ್ರಿಂಟ್‌ ಆಡ್ಸ್‌ 

ನಂ. ೬೯, ಸುಭೇದಾರ್‌ಛತ್ರಂ ರೋಡ್‌ 

ಬೆಂಗಳೂರು - ೫೬೦೦೨೦ ದೂ: ೨೩೩೪೨೭೨೪ 


ಗ್ಯ 





ಕುಡಕ 

ಮಕ ವಿಧಾನಸೌಧ 
ಹೆಚ್‌.ಡಿ. ಕುಮಾರಸ್ವಾಮಿ ಬೆಂಗಳೂರಿ - ೫೬೦ ೦೦೧ 
ಮುಖ್ಯಮಂತ್ರಿಗಳು ದಿನಾಂಕ : ೧೫೦೩೨೦೦೭ 


ಮುನ್ನುಡಿ 

ಕರ್ನಾಟಕ ರಾಜ್ಯ ಪುನರ್‌ ಘಟನೆಯ ಐವತ್ತು ವರ್ಷಗಳ ನೆನಪಿಗಾಗಿ ಕರ್ನಾಟಕ ಸರ್ಕಾರ 
"ಸುವರ್ಣ ಕರ್ನಾಟಕ'ದ ಸಂಭಮಷೂರ್ಣ ಕಾರ್ಯಕಮಗಳನ್ನು ಹಮ್ಮಿಕೊಳ್ಳಬೇಕೆಂದು ನಿರ್ಧರಿಸಿತು. 
ಈ ಹೊತಿಗೆ ಸರಿಯಾಗಿ ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯ ಸ್ಥಾಪನೆಯ ಮೂಲಕ 
ಕರ್ನಾಟಕ ಸರ್ಕಾರ ಇನ್ನೊಂದು ಹೊಸ ಹೆಜ್ಜೆಯನ್ನೂ ಇಟ್ಟಿತ್ತು ಭಾರತೀಯ ಭಾಷೆಗಳ ನಡುವಣ 
ಪಾರಸ್ಪರಿಕ ಅರಿವನ್ನು ಹೆಚ್ಚಿಸುವುದರ ಜೊತೆಗೆ, ನಮ್ಮ ನಾಡು-ನುಡಿಗಳ ಹಿರಿಮೆಯನ್ನು ಇತರ 
ಭಾಷಾ-ಬಾಂಧವರಿಗೆ ಹಾಗೂ ಜಾಗತಿಕ ನೆಲೆಯಲ್ಲಿ ಪರಿಚಯಿಸಿ ಕೊಡುವುದು ಮತ್ತು ಜಗತ್ತಿನ ಇತರ 
ಭಾಷೆಗಳ ಶ್ರೇಷ್ಠ ಸಾಹಿತ್ಯವನ್ನು ಕನ್ನಡಿಗರಿಗೆ ಒದಗಿಸುವುದು ಇದರ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ. 
ಅನುವಾದ ಸಾಹಿತ್ಯ ಈ ಹೊತ್ತು ಸಾಹಿತ್ಯ ಕ್ಷೇತಕ್ಕೆ ಮಾತ್ರ ಸೀಮಿತವಾಗಿಲ್ಲದಿರುವುದರಿಂದ, ಜ್ಞಾನ- 
ವಿಜ್ಞಾನ- ತಂತ್ರಜ್ಞಾನಗಳ ಕ್ಷೇತ್ರಗಳನ್ನು ಒಳಗೊಂಡಂತೆ ವಿವಿಧ ಕ್ಷೇತಗಳಲ್ಲಿನ ಶೇಷ್ಠ ಕೃತಿಗಳನ್ನು ಕನ್ನಡಕ್ಕೆ 
ತರುವುದೂ ಇದರಲ್ಲಿ ಸೇರಿದೆ. ಇದರಿಂದ ಐತಿಹಾಸಿಕ ಹಿರಿಮೆಯ ಜೊತೆಗೆ, ಕನ್ನಡದ ಸಾಮರ್ಥ್ಯ, 
ವೈಶಿಷ್ಟ್ಯ ಹಿರಿಮೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟೀಯ ಮಟ್ಟಗಳಲ್ಲಿ ಕಂಗೊಳಿಸುವಂತಾಗುತ್ತದೆ. 

ಸುವರ್ಣ ಕರ್ನಾಟಕೆ ಸಂಭ್ರವದ ಸಂದರ್ಭದಲ್ಲಿ ಈ ಹಿಂದೆ ನಾಡು ನುಡಿಗೆ ಸೇವೆಯನ್ನು 
ಸಲ್ಲಿಸಿರುವ ಹಿರಿಯ ಚೇತನಗಳು ಸ್ಪಪೇರಣೆಯಿಂದ ಕನ್ನಡಕ್ಕೆ ತಂದುಕೊಟ್ಟರುವ ಶ್ರೇಷ್ಠ ಕೃತಿಗಳಲ್ಲಿ 
ಆಯ್ದ ಗ್ರಂಥಗಳನ್ನು 'ಸುರ್ವೂ ಅನುವಾದ ಮಾಲೆಯ' ಅಂಗವಾಗಿ ಹೊರತರಲಾಗುತ್ತಿದೆ. ಅಂತೆಯೇ, 
ಇತರ ಭಾಷೆಗಳಲ್ಲಿನ ಹಾಗೂ ವಿಶ್ವದಲ್ಲಿನ ಶ್ರೇಷ್ಠ ಕೃತಿಗಳನ್ನೂ ಪರಿಚಯಿಸಿ ಕೊಡಲಾಗುತ್ತಿದೆ. ಇವು 
ಕನ್ನಡಿಗರಿಗೆ ಪ್ರಿಯವಾಗುತ್ತವೆಂದು ನಂಬಿದ್ದೇನೆ. ಈ ಕೃತಿಗಳನ್ನು ಸಹೃದಯತೆಯಿಂದ ಸ್ವಾಗತಿಸುವ 
ಮೂಲಕ, ಅನುವಾದ ಸಾಹಿತ್ಯ ಅಕಾಡೆಮಿಯ ಇಂಥ ಕೆಲಸಗಳಿಗೆ ಕನ್ನಡ ನಾಡಿನ ಜನತೆ ಪ್ರೋತ್ಸಾಹ 
ನೀಡುತ್ತದೆ ಎಂದು ಭಾವಿಸಿದ್ದೇನೆ. 


ಓರ 


(ಹೆಚ್‌.ಡಿ. ಕುಮಾರಸ್ವಾಮಿ) 


vi 


ಉಂ 





ನಾತ್‌ ನಂ. ೩೩೦, ೩ನೇ ವಕು, 
KARNATAKA ವಿಧಾನಸೌಧ್ಭ 
ಹೆಚ್‌.ಎಸ್‌. ಮಹದೇವ ಪ್ರಸಾದ್‌ ಕರ್ನಾಟಕ ಸರ್ಕಾರ ಜಿಂಗೂಡ - ೫೬೦ ೦೦೧ 


ಕಡ ಪುತ್ತು ಸ್ಸ ಸಟೆದು ದಿನಾಂಕ: ೦೮-೦೨-೨೦೦೭ 


ಶುಭಾಕಾಂಕ್ಷೆ 

ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಅಸಿತ್ತಕ್ಕೆ ಬಂದಿರುವ ಅನುವಾದ ಸಾಹಿತ್ಯ 
ಆಕಾಡೆಮಿ, ರಾಷ್ಟ್ರದಲ್ಲಿಯೇ ಇಂಥ ಆದ್ಯ ಸಂಸ್ಥೆಯಾಗಿದ್ದು ಅನೇಕ ಮಹತ್ವಪೂರ್ಣ ಯೋಜನೆಗಳನ್ನು 
ಕೈಗೊಂಡು, ಕನ್ನಡ ಸಾಹಿತ್ಯ ಮತ್ತು ಜ್ಞಾನ-ವಿಜ್ಞಾನ ಕತೆ ಅರ್ಥಪೂರ್ಣವಾದ ಕೊಡುಗೆಗಳನ್ನು 
ನೀಡುವ ಹಂಬಲವನ್ನು ಹೊಂದಿದೆ. ಇದರ ಸ್ಥಾಪನೆಯ ತರುಣದಲ್ಲಿಯೇ ಕರ್ನಾಟಕ ರಾಜ್ಯದ ಸುವರ್ಣ 
ಸಂ್ಯಮದ ಉತ್ತವವೂ ಕೂಡಿಬಂದಿರುವ ಕಾರಣದಿಂದಾಗಿ, ಅನುವಾದ ಸಾಹಿತ್ಯ ಅಕಾಡೆಮಿ ಗಾಂಧೀಜಿ, 
ನೆಹರೂ ಇಂಥ ಶ್ರೇಷ್ಠ ವ್ಯಕ್ತಿಗಳನ್ನು ಕುರಿತ ಮಹತ್ವದ ಕೃತಿಗಳನ್ನೇ ಅಲ್ಲದೆ, ವಿವಿಧ ಭಾಷೆಗಳಲ್ಲಿನ 
ಅತ್ಯುತ್ತಮ ಸಾಹಿತ್ಯ ಗ್ರಂಥಗಳನ್ನು ಮತ್ತು ಇತರ ಕೃತಿಗಳನ್ನು ಕನ್ನಡಿಗರಿಗೆ ಒದಗಿಸುವ ಕಾರ್ಯವನ್ನು 
ಹಮ್ಮಿಕೊಂಡಿರುವುದು ನನಗೆ ತುಂಬಾ ಸಂತೋಷವನ್ನು ಉಂಟುಮಾಡಿದೆ. ಇದರಲ್ಲಿ ದೇಶ-ವಿದೇಶಗಳ 
ಕಥೆ-ಕಾದಂಬರಿಗಳೂ, ನಾಟಕಗಳೂ, ಮಕ್ಕಳ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ಮುಂತಾದ ಹಲವು ತಗಳ 
ಕೃತಿಗಳೂ ಸೇರಿದ್ದು, ಕನ್ನಡಿಗರಿಗೆ ವೈವಿಧ್ಯಮಯ ಅನುಭವವನ್ನು ತಂದುಕೊಡುವಲ್ಲಿ ನೆರವಾಗುತ್ತವೆ 
ಎಂದು ನಂಬಿದ್ದೇನೆ. ಈ ಮಾಲೆಯಲ್ಲಿ ಈ ಬಗೆಯ ಇನ್ನೂ ಅನೇಕ ಕೃತಿಗಳು ಮುಂದಿನ ದಿನಗಳಲ್ಲಿ 
ಕನ್ನಡಿಗರಿಗೆ ದೊರೆಯಲಿವೆ ಎಂಬ ವಿಚಾರ ನನಗೆ ಹೆಚ್ಚಿನ ಸಂತೋಷವನ್ನು ಉಂಟುಮಾಡಿದೆ. ಇದೇ 
ರೀತಿ ಕನ್ನಡದ ಶ್ರೇಷ್ಠ ಕೃತಿಗಳನ್ನು ಇತರ ಭಾರತೀಯ ಭಾಷೆಗಳಿಗೆ ಹಾಗೂ ವಿದೇಶೀ ಭಾಷೆಗಳಿಗೆ 
ಅನುವಾದಿಸಿ ಕೊಡುವ ಕಾರ್ಯಗಳೂ ಸಾಕಷ್ಟು ಪ್ರಮಾಣದಲ್ಲಿ ನಡೆದು ಕನ್ನಡಿಗರ ಸಾಧನೆ ಜಗತ್ತಿಗೆ 
ಚೆನ್ನಾಗಿ ತಿಳಿದುಬರುವಂಥ ಸಾರ್ಥಕ ಪ್ರಯತ್ನಗಳು ನಡೆಯಲಿ ಎಂದು ಹಾರೈಸುತ್ತೇನೆ. 

ಈಗ ಹೊರಬರುತ್ತಿರುವ ಕೃತಿಗಳಿಗೆ ಕನ್ನಡ ವಾಚಕಲೋಕದ ಸಹೃದಯಪೂರ್ಣ ಸ್ವಾಗತ 
ದೊರೆಯುತ್ತದೆಂದು ನಂಬಿದ್ದೇನೆ. ಇಂಥ ಸ್ವಾಗತ ಮತ್ತು ಪ್ರೋತ್ಸಾಹಗಳು ಅಕಾಡೆಮಿಯ ಮುಂದಿನ 
ಕಾರ್ಯಚಟುವಟಿಕೆಗಳಿಗೆ ಪೇರಣೆಯನ್ನೊದಗಿಸಲಿ ಎಂದು ಹಾರೈಸುತ್ತೇನೆ. 


ಜಂ ಸೌ. ಸ ಇ 
(ಹೆಚ್‌.ಎಸ್‌. ಮಹದೇವ ಪ್ರಸಾದ್‌) 


vii 


ಗ್ಯ 


ಕುರಿ: ೨೨೨೫೫೪೮೨ 





ಐ.ಎ೦. ವಿಠ್ಠಲಮೂರ್ತಿ, ಭಾ.ಆ.ಸೇ. ಕರ್ನಾಟಕ ಸರ್ಕಾರದ ಸಚಿವಾಲಯ 
ಸರ್ಕಾರದ ಕಾರ್ಯದರ್ಶಿ ಕೊ.ನಂ.೫, ನೆಲಮಹಡಿ, ವಿಕಾಸಸೌಧ್ವ 
ಕನ್ನಡ ಮತ್ತು ಸಂಸ್ಥಿತಿ, ವಾರ್ತಾ ಬೆಂಗಳೂರು-೫೬೦ ೦೦೧ 


ಹಾಗೂ ಪಾಸೋದ್ಯವ ಇಲಾಖೆ 


ಹೊಸ ಹೆಜ್ಜೆ 
ಜ 


ರಾಷ್ಟ್ರಕವಿ ಶ್ರೀ ಕುವೆಂಪು ಅವರ ಹೆಸರಿನಲ್ಲಿ ಸ್ಥಾಪಿಸಲಾಗುತ್ತಿರುವ 'ಶ್ರೀ ಕುವೆಂಪು 
ಭಾಷಾಭಾರತೀ' ಎಂಬ ರಾಷ್ಟ್ರೀಯ ಸಂಸ್ಥೆಯ ಒಂದು ಸ್ವತಂತ್ರ ವಿಭಾಗವಾಗಿ ಕರ್ನಾಟಕ ಸರ್ಕಾರ 
“ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ'ಯನ್ನು ಈಗಾಗಲೇ (೨೦೦೬ರಲ್ಲಿ ಅಸಿತ ತಂದಿದೆ. 
ಇಂಥ ಉಪಕಮವನ್ನು ಮೆರೆಯುವಲ್ಲಿ ಕರ್ನಾಟಕವೇ ಮೊದಲನೆಯ ರಾಜ್ಯವಾಗಿದೆ ಎಂಬುದು ಹೆಮ್ಮೆಯ 
ಸಂಗತಿಯೇ ಆಗಿದೆ. ಈ ಅನುವಾದ ಅಕಾಡೆಮಿ, ಪ್ರಾರಂಭಗೊಂಡ ತರುಣದಲ್ಲಿಯೇ ಕರ್ನಾಟಕ 
ರಾಜ್ಯದ ಪುನರ್‌-ರಚನೆಯ ಸುವರ್ಣ ಮಹೋತ್ತವದ ಸಂದರ್ಭ ಕೂಡಿ ಬಂದದ್ದು ಒಂದು ವಿಶಿಷ್ಟ 
ಯೋಗಾಯೋಗವೇ ಆಗಿದೆ. ಈ ಸುವರ್ಣ ಮಹೋತ್ಸವದ ಸಂದರ್ಭದ ಆಚರಣೆಯ ಅಂಗವಾಗಿ 
ಅನುವಾದ ಅಕಾಡೆಮಿ ಅನೇಕ ಮಹತ್ವಸೂರ್ಣ ಯೋಜನೆಗಳನ್ನು ಕೈಗೊಂಡಿದೆ. ಈ ಮೊದಲೇ ವಿಭಿನ್ನ 
ಭಾಷೆಗಳಲ್ಲಿನ ಹಲವು ಶ್ರೇಷ್ಠ ಲೇಖಕರ ಹಲವಾರು ಶ್ರೇಷ್ಠ ಕೃತಿಗಳು ನಮ್ಮ ಸಾಹಿತಿಗಳ ಗಮನವನ್ನು 
ಸೆಳೆದಿದ್ದು, ಅವುಗಳ ಯಥಾವತ್ತಾದ, ಸಂಗಹರೂಪವಾದ, ಅಳವಡಿಕೆಯಂತಿರುವ ಅನುವಾದಗಳನ್ನು 
ಅವರು ನಮಗೆ ಕೊಡಮಾಡಿದ್ದಾರೆ. "ಒಬ್ಬನೇ ಉಂಡ ಊಟ ಹಬ್ಬವಲ್ಲ ಒಬ್ಬನೇ ಸವಿದ ರುಚಿ 
ರುಚಿಯಲ್ಲ" ಎಂಬ ಗಾದೆ ಮಾತನ್ನು ಸಾರ್ಥಕಗೊಳಿಸುವಂತೆ, ಅವರು ಈ ಕೆಲಸವನ್ನು ಮಾಡಿದ್ದಾರೆ. 
ಇಂಥ ಪೊದ್ಧ ಜನಪ್ರಿಯ, ಅಲಭ್ಯ ಕೃತಿಗಳನ್ನು "ಸುವರ್ಣ ಕರ್ನಾಟಕ' ಯೋಜನೆಯ ಅಂಗವಾಗಿ 
ಹೊರತರಲಾಗುತ್ತಿದೆ. ಅಂತೆಯೇ, ಇತರ ಭಾಷೆಗಳಲ್ಲಿನ ಹೊಸ ಶ್ರೇಷ್ಠ ಗಂಥಗಳನ್ನು ಕನ್ನಡಿಗರಿಗೆ 
ಪರಿಚಯಿಸಿಕೊಡುವ ಪ್ರಯತ್ನವನ್ನೂ ಮಾಡಲಾಗುತ್ತಿದೆ. ಹೀಗೆ, ದೇಶ-ವಿದೇಶಗಳ ಉತ್ಕೃಷ್ಟ ಕೃತಿಗಳಿಂದ 
ಕನ್ನಡ ಭಾಷೆ-ಸಾಹಿತ್ಯಗಳನ್ನು ಸಮೃದ್ಧಗೊಳಿಸುವ ದಿಕ್ಕಿನಲ್ಲಿ ಅನುವಾದ ಅಕಾಡೆಮಿ ಮಹತ್ತರವಾದ 
ಪಾತ್ರವನ್ನು ನಿರ್ವಹಿಸಬೇಕಾಗಿದೆ. 

ಅನುವಾದ ಇಂದು ತನ್ನ ಆಯಾಮವನ್ನು ಬಹುವಾಗಿ ವಿಸ್ತರಿಸಿಕೊಂಡು ಜ್ಞಾನ-ವಿಜ್ಞಾನ- 
ತಂತ್ರಜ್ಞಾನ ಕ್ಷೇತಗಳನ್ನು ತನ್ನ ತೆಕ್ಕೆಗೆ ಒಳಪಡಿಸಿಕೊಂಡಿದೆ. ಹೀಗಾಗಿ, ಈ ದಿಕ್ಕಿನಲ್ಲಿಯೂ ಕನ್ನಡವನ್ನು 
ಸಮೃದ್ಧಗೊಳಿಸುವತ್ತ ನಮ್ಮ ಗಮನ ಹರಿಯಬೇಕಾಗಿದೆ. ಅಕಾಡೆಮಿ ಈ ದಿಕ್ಕಿನಲ್ಲಿಯೂ 
ಕಾರ್ಯೋನ್ಮುಖವಾಗಿರುವುದು ಸಂತೋಷದ ವಿಚಾರವೇ ಆಗಿದೆ. ಈ ಬಗೆಯ ಬಹುಮುಖೀ 
ಕಾರ್ಯಚಟುವಟಿಕೆಗಳಿಂದ ಭಾರತೀಯ ಭಾಷೆಗಳಲ್ಲಿ ಈಗಾಗಲೇ ತನ್ನದೇ ಆದ ಹಿರಿಮೆಯನ್ನು 


viii 


ಮೆರೆದಿರುವ, ಮೆರೆಯುತ್ತಿರುವ ಕನ್ನಡ ಭಾಷೆ-ಸಾಹಿತ್ಯ ಮತ್ತಪ್ಪು ಕಂಗೊಳಿಸುವಂತಾಗುತ್ತದೆ. ಅನೇಕ 
ಮಹತ್ವದ ಗಂಥಗಳು ದೊರೆಯುವಂತಾಗುತ್ತಿರುವುದು ವೈಯಕ್ತಿಕವಾಗಿಯೂ ನನಗೆ ಸಂತೋಷವನ್ನು 
ಉಂಟುಮಾಡುತ್ತಿದೆ. ಇಂಥ ಕಾರ್ಯಗಳಿಗೆ ಸರ್ಕಾರದ ಬೆಂಬಲದ ಜೊತೆಗೆ ಜನತೆಯ ಹೃತ್ಪೂರ್ವಕ 
ಪ್ರೋತ್ಸಾಹವೂ ಅಗತ್ಯವಾಗುತ್ತದೆ. ವಿವೇಚನಾಶೀಲರೂ, ಸಹೃದಯರೂ ಆದ ಕನ್ನಡಿಗರು ಇಂಥ 
ಪ್ರೋತ್ಸಾಹ ನೀಡುವಲ್ಲಿ ಮುಂದಾಗುತ್ತಾರೆ ಎಂದು ನಂಬಿದ್ದೇನೆ ಅಕಾಡೆಮಿಯ ಕಾರ್ಯಚಟುವಟಿಕೆ 
ಇತೋಪ್ಸಶಿಶಯವಾಗಿ ಮುಂದುವರಿಯಲಿ ; ಕರ್ನಾಟಕದ ಜನತೆಗೆ ಹೊಸ ಅನುಭವಗಳ ಲೋಕವನ್ನು 
ತೆರೆದು ತೋರುವ ಕಾರ್ಯಗಳು ಅವಿಚ್ಛಿನ್ನವಾಗಿ ನಡೆಯಲಿ ಎಂದು ಈ ಸಂದರ್ಭದಲ್ಲಿ 


ಹಾರೈಸಬಯಸುತ್ತೇನೆ. 
pT | 


(ಐ.ಎಂ. ವಿಠ್ಲಲಮೂರ್ತಿ) 


ಪ್ರಸ್ಥಾವನೆ 
ಹಾವ 


ಭಾರತದಲ್ಲಿ ಯಾವುದೇ ರಾಜ್ಯವೊಂದರಲ್ಲಿ ಅನುವಾದ ಸಾಹಿತ್ಯ ಅಕಾಡೆಮಿಯನ್ನು 
ಮೊಟ್ಟಮೊದಲ ಬಾರಿಗೆ ಸ್ಥಾಪಿಸಿದ ಹಿರಿಮೆ ಕರ್ನಾಟಕ ಸರ್ಕಾರದ್ದಾಗಿದೆ. ಜನವರಿ ೬ ೨೦೦೬ರಂದು 
ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶೀ ಧರ್ಮಸಿಂಗ್‌ ಅವರು ವಿಧ್ಯಕ್ಷವಾಗಿ ಕರ್ನಾಟಕ ಅನುವಾದ 
ಸಾಹಿತ್ಯ ಅಕಾಡೆಮಿಯನ್ನು ಉದ್ರಾಟಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿಗಳೂ 
ಹಾಗೂ ಭಾಷಾ೦ತರವನ್ನು ವಿಶ್ವುದ್ಯಾಲಯದ ಹಂತದಲ್ಲಿ ಶಿಕ್ಷಾ ವಿಷಯವಾಗಿ ಅಳವಡಿಸಿದ ಭಾಷಾಂತರ 
ಕ್ಷೇತ್ರದ ಭೀಷ್ಮಾಚಾರ್ಯರೂ ಆದ ಪ್ರೊ ದೇ. ಜವರೇಗೌಡ ಅವರೂ, ಹಿರಿಯ ವಿದ್ವಾಂಸರಾದ ಪ್ರೊ 
ಎಲ್‌.ಎಸ್‌. ಶೇಷಗಿರಿರಾವ್‌ ಅವರೂ ಅಕಾಡೆಮಿಯ ಕಾರ್ಯಚಟುವಟಿಕೆಗಳ ದಿಕ್ಕು-ದೆಸೆಗಳನ್ನು 
ನಿರ್ದೇಶಿಸಿದರು. 

ನಮ್ಮ ನಾಡಿನಲ್ಲಿರುವ ವಿಚಿತ್ರ ಪರಿಸ್ಥಿತಿ ಎಂದರೆ ವಿದೇಶೀಯ ಭಾಷಾಸಾಹಿತ್ಯಗಳ ಅಷ್ಟಿಷ್ಟು 
ಪರಿಚಯವಾದರೂ ಇರುವ ನಮಗೆ ನಮ್ಮ ನಾಡಿನ ನೆರೆಹೊರೆಯ ಭಾಷೆಗಳಲ್ಲಿನ ಶ್ರೇಷ್ಠ ಸಾಹಿತ್ಯದ, 
ಶ್ರೇಷ್ಠ ಸಾಹಿತಿಗಳ ಪರಿಚಯ ಬಹುಮಂದಿಗೆ ಇಲ್ಲವೇ ಇಲ್ಲದಂತಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ 
ಮತ್ತು ಇತರ ಕೆಲವು ರಾಷ್ಟ್ರೀಯ ಸಂಸ್ಥೆಗಳು ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಅನುವಾದಗಳನ್ನು 
ಹೊರತರುವ ಕೆಲವು ಯೋಜನೆಗಳನ್ನು ಕೈಗೊಳ್ಳುತ್ತಿರುವುದುಂಟು. ಆದರೆ, ಈ ಕಾರ್ಯಗಳು 
ಅಪೇಕ್ಷಣೀಯ ಪ್ರಮಾಣದಲ್ಲಿ ಹಾಗೂ ಪರಸ್ಪರ ಪೂರಕವಾಗುವ ರೀತಿಯಲ್ಲಿ ಆಗುತ್ತಿಲ್ಲ ಮೇಲಾಗಿ 
ಈ ಕಾರ್ಯಕ್ರಮಗಳು ಬಹುಮಟ್ಟಿಗೆ ಸಾಹಿತ್ಯ ಕ್ಷೇತಕ್ಕೆ ಮಾತ್ರವೇ ಸೀಮಿತವಾಗಿವೆ. ಹೀಗಾಗಿ, ಪರಸ್ಪರ 
ಕೊಳು-ಕೊಡೆಯ ಕಾರ್ಯಕ್ರಮಗಳು ಹೆಚ್ಚು-ಹೆಚ್ಚಾಗಿ ಹಾಗೂ ವೈವಿಧ್ಯಮಯವಾಗಿ ಆಗಬೇಕಾದ 
ಅಗತ್ಯವೂ ಇದೆ. 

ಭಾರತೀಯ ಭಾಷಾಸಾಹಿತ್ಯಗಳು ಸಮೃದ್ಧವಾಗಿ ಬೆಳೆಯಬೇಕಾದರೆ, ಎರಡು ಮುಖಗಳಲ್ಲಿ 
ಕಾರ್ಯಗಳು ಆಗಬೇಕಾಗಿದೆ: (೧) ರಾಷ್ಟ್ರೀಯ ಮಟ್ಟದಲ್ಲಿ (೨) ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟೀಯ 
ಸರದಲ್ಲಿ ನಮ್ಮ ಭಾಷಾ ಸಾಹಿತ್ಯವನ್ನು ಬಿಂಬಿಸುವ ಕೆಲಸ ಎಷ್ಟು ಮುಖ್ಯವೋ, ಇತರ ಭಾಷೆಗಳಲ್ಲಿನ 
ಶ್ರೇಷ್ಠ ಸಾಹಿತ್ಯವನ್ನು ಕನ್ನಡಕ್ಕೆ ತಂದುಕೊಳ್ಳುವುದು ಅಷ್ಟೇ ಮುಖ್ಯ ರಾಷ್ಟ್ರೀಯ-ಅಂತಾರಾಷ್ಟೀಯ 
ಮಹತ್ವದ ಸಾಹಿತ್ಯವನ್ನು ಕನ್ನಡಕ್ಕೆ ತಂದುಕೊಳ್ಳುವುದು ಹಾಗೂ ಕನ್ನಡ ಸಾಹಿತ್ಯವನ್ನು ಅಂತಾರಾಷ್ಟ್ರೀಯ 
ಮಟ್ಟದಲ್ಲಿ ಬಿ೦ಬಿಸುವುದೂ ಅಷ್ಟೇ ಮುಖ್ಯ ಈ ದೃಷ್ಟಿಯಿಂದ ನೊಬೆಲ್‌ ಪ್ರಶಸ್ತಿ ಬೂಕರ್‌ ಪ್ರಶಸ್ತಿ, 
ಜ್ಞಾನಪೀಠ ಪಸಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಸ್ತಿ ಪಂಪ ಪಸ್ತಿ ಮೊದಲಾದ ಪಶಸ್ತಿ ಪುರಸ್ಕಾರಗಳನ್ನು 
ಪಡೆದುಕೊಂಡಿರುವ ಲೇಖಕರ ಮಹತ್ವದ ಕೃತಿಗಳನ್ನು ಇತರ ಭಾಷೆಗಳಲ್ಲಿ ಹೊರತರುವ ಯೋಜನೆಗಳನ್ನು 
ಅನುವಾದ ಸಾಹಿತ್ಯ ಅಕಾಡೆಮಿ ತನ್ನ ಮುಂದಿರಿಸಿಕೊಂಡಿದೆ. ಅಷ್ಟೇ ಅಲ್ಲದೆ, ವಿಜ್ಞಾನ-ತಂತ್ರಜ್ಞಾನ, 


೫೩ 


ವೈದ್ಯಕೀಯ, ಮಾನವಿಕ ಮೊದಲಾದ ಕ್ಷೇತ್ರಗಳಲ್ಲಿನ ಶ್ರೇಷ್ಟ ಕೃತಿಗಳನ್ನು ಕನ್ನಡದಲ್ಲಿ ತರುವ ಯೋಜನೆಗಳೂ 
ಅಕಾಡೆಮಿಯ ಮುಂದಿವೆ. ಇತರ ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚಿಸಿ, ಅಂತೆಯೇ, ಕೇಂದ್ರ 
ಸರ್ಕಾರದ ಮಾನವ ಸಂಪನ್ಮೂಲ ವಿಭಾಗ, ಕೇಂದ್ರೀಯ ಹಿಂದೀ ನಿರ್ದೇಶನಾಲಯ, ವೈಜ್ಞಾನಿಕ 
ಮತ್ತು ತಾಂತ್ರಿಕ ಪಾರಿಭಾಷಿಕ ಪದಾವಲೀ ಆಯೋಗ ಇತ್ಯಾದಿ ಸಂಸ್ಥೆಗಳೂಂದಿಗೆ ಸಂಪರ್ಕಿಸಿ 
ಈ ದಿಕ್ಕಿನಲ್ಲಿ ಸಹಕಾರವನ್ನು ಪಡೆದುಕೊಳ್ಳುವ ಆಲೋಚನೆಯನ್ನೂ ಅಕಾಡೆಮಿ ಇರಿಸಿಕೊಂಡಿದೆ. 

ಅಕಾಡೆಮಿಯ ಕಾರ್ಯಚಟುವಟಿಕೆಗಳ ಅಂಗವಾಗಿ ಕಾರ್ಯಶಿಬಿರಗಳನ್ನು ಆಯೋಜಿಸಿ, 
ಅನುವಾದದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುವ, ಸಮರ್ಥ ಭಾಷಾ೦ತರಕಾರರನ್ನು ಗುರುತಿಸುವ 
ಪ್ರಯತ್ನಗಳನ್ನು ಅಕಾಡೆಮಿ ಮಾಡುತ್ತಿದೆ. ಈಗಾಗಲೇ ಕನ್ನಡ-ತೆಲುಗು, ಕನ್ನಡ-ಹಿ೦ದೀ, 
ಯಂತ್ರಾನುವಾದ, ವಿಜ್ಞಾನ ಸಾಹಿತ್ಯ ಅನುವಾದ ಇವುಗಳಿಗೆ ಸಂಬಂಧಿಸಿದಂತೆ ರಾಜ್ಯದ ಬೇರೆ-ಬೇರೆ 
ಕೇಂದ್ರಗಳಲ್ಲಿ ಹಾಗೂ ಹೊರ ರಾಜ್ಯಗಳಲ್ಲಿ ಕಾರ್ಯಶಿಬಿರಗಳನ್ನೂ, ವಿಚಾರಗೋಷ್ಠಿಗಳನ್ನೂ 
ನಡೆಸಲಾಗಿದೆ. ಉರ್ದೂ ಮತ್ತು ತಮಿಳು ಭಾಷೆಗಳ ಕಾರ್ಯಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. 

ಭಾಷಾಂತರ ಕ್ಷೇತ್ರದಲ್ಲಿನ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಕ್ಕೆ ತೆಗೆದುಕೊಂಡು 
ಆ ದಿಕ್ಕಿನಲ್ಲಿ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವ ಆಲೋಚನೆಯೂ ಇದೆ. ಇತ್ತೀಚೆಗೆ ಸ್ಯಾಮ್‌ 
ಪಿಟ್ರೋಡಾ ಅವರು “ರಾಷ್ಟ್ರೀಯ ಅನುವಾದ ಮಿಷನ್‌' (National 
Translation Mission) ಅನ್ನು ಸ್ಥಾಪಿಸುವ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಯೋಜನೆಯೊಂದನ್ನು 
ಸಲ್ಲಿಸಿದ್ದು, ಕೇಂದ್ರ ಸರ್ಕಾರ ಆ ಯೋಜನೆಯನ್ನು ಒಪ್ಪಿಕೊಂಡಿರುವ ವಿಚಾರ ಪತಿಕೆಗಳಲ್ಲಿ ವರದಿಯಾಗಿದೆ. 
ಈ ಯೋಜನೆ ಕಾರ್ಯರೂಪಕ್ಕೆ ಬಂದಲ್ಲಿ ಜ್ಞಾನ-ವಿಜ್ಞಾನ-ತಂತ್ರಜ್ಞಾನಗಳು ಜನಸಾಮಾನ್ಯರ ವರೆಗೂ 
ಯಶಸ್ವಿಯಾಗಿ ಮುಟ್ಟುವುದು ಸಾಧ್ಯವಾಗುತ್ತದೆ ಹಾಗೂ ರಾಷ್ಟ್ರದ ಪ್ರಗತಿಯೂ ಅಭೂತಪೂರ್ವ 
ರೀತಿಯಲ್ಲಿ ಆಗುತ್ತದೆ ಎ೦ದು ಆಶಿಸಲಾಗಿದೆ. ಈ ಯೋಜನೆ ಉದ್ಯೋಗಸೃಷ್ಟಿಯ ಮಹತ್ತರ 
ಯೋಜನೆಯೂ ಆಗಲಿದೆ. ಇಂಥ ಸಂದರ್ಭದಲ್ಲಿ ಅಗತ್ಯವಾಗುವ ಲಕ್ಷಾಂತರ ಮಂದಿ ಅನುವಾದಕರ 
ಪಡೆಯನ್ನು ಸಿದ್ಧಪಡಿಸುವುದು ಇಂಥ ಸಂಸ್ಥೆಗಳ ಮತ್ತು ವಿಶ್ವವಿದ್ಯಾನಿಲಯಗಳ ಹೊಣೆಯೇ ಆಗಿರುತ್ತದೆ. 
ರಾಜ್ಯದ ಹಾಗೂ ಹೊರಗಿನ ವಿಶ್ವವಿದ್ಯಾನಿಲಯಗಳಲ್ಲಿ ಈಗಾಗಲೇ ಭಾಷಾಂತರ ವಿಭಾಗಗಳು 
ಸ್ಥಾಪಿತವಾಗಿದ್ದು ಅವು ಕಾರ್ಯಶೀಲವಾಗುತ್ತಿರುವುದು ಶುಭಸೂಚಕವಾಗಿದೆ. 

ಇದುವರೆಗೆ ವಿದ್ವಾಂಸರ ವೈಯಕ್ತಿಕ ಪಾಂಡಿತ್ಯ ವ್ಯತ್ವತ್ತಿ ಮತ್ತು ಒಲವನ್ನು ಆಧರಿಸಿ ಅನುವಾದ 
ಕಾರ್ಯಗಳು ನಡೆಯುತ್ತಾ ಬಂದಿವೆ. ಆದರೆ ಇಂಥ ಕಾರ್ಯಗಳು ವ್ಯವಸ್ಥಿತವಾಗಿ ಹಾಗೂ ಉತ್ತಮ 
ಗುಣಮಟ್ಟದೊಂದಿಗೆ ನಡೆಯಬೇಕಾದ್ದು ಅಪೇಕ್ಷಣೀಯವಾಗಿರುವ ಹಿನ್ನೆಲೆಯಲ್ಲಿ, ಭಾಷಾಂತರ 
ಸಂಬಂಧವಾದ ಶಿಕ್ಷಣ-ಕ್ರಮಗಳನ್ನು ರೂಪಿಸುವುದು ಹಾಗೂ ದ್ವಿಭಾಷಾ ಮತ್ತು ಬಹುಭಾಷಾ 
ನಿಘಂಟುಗಳನ್ನು, ನುಡಿಗಟ್ಟುಗಳ ಮತ್ತು ಗಾದೆಗಳ ಕೋಶಗಳು, ಸಮಾನಾರ್ಥಕ ಮತ್ತು ಭಿನ್ನಾರ್ಥಕ 
ಕೋಶಗಳು ಹಾಗೂ ವಾಕ್ಕರಚನಾ ಕೈಪಿಡಿಗಳನ್ನು ಹೊರತರುವುದು - ಇವೇ ಮೊದಲಾದ ಕಾರ್ಯಗಳು 
ಆದ್ಯತೆಯ ಮೇದೆಗೆ ನಡೆಯಬೇಕಾಗಿವೆ. ಅನುವಾದ ಅಕಾಡೆಮಿ ಸ್ಥಾಪಿತವಾದ ಅತ್ಯಲ್ಪ ಅವಧಿಯಲ್ಲಿಯೇ 
ಇತರ ಸಂಘ-ಸಂಸ್ಥೆಗಳ ಗಮನವನ್ನು ಸೆಳೆದಿದ್ದು, ಅ೦ತರರಾಷ್ಟೀಯ ಕನಕದಾಸ ಮಿಷನ್‌ನಂತಹ 


xi 


ಸಂಸ್ಥೆ ಅನುವಾದ ಅಕಾಡೆಮಿಯೊಂದಿಗೆ ಸಹಕರಿಸಲು ಮುಂದೆ ಬಂದಿರುವುದು ಗಮನಾರ್ಹವಾದ 
ವಿಚಾರವೇ ಆಗಿದೆ. ಅಂತೆಯೇ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸಹಕಾರದೊಂದಿಗೆ 
ಇಂಜಿನಿಯರಿಂಗ್‌ ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಕನ್ನಡದಲ್ಲಿ ಹೊರತರುವ ಬಗ್ಗೆಯೂ 
ಆಲೋಚನೆ ಮಾಡಲಾಗುತ್ತಿದೆ. ಹೀಗೆ ಅನುವಾದ ಅಕಾಡೆಮಿ ಅನೇಕ ದಿಕ್ಕುಗಳಲ್ಲಿ ಮುಂದುವರಿದು 
ಸಾಧನೆ ಮಾಡಬೇಕಾಗಿದೆ. 

ಕರ್ನಾಟಕ ಸರ್ಕಾರ ಅನುವಾದ ಅಕಾಡೆಮಿಯ ವಿಷಯದಲ್ಲಿ ವಿಶೇಷವಾದ ಆಸಕ್ತಿಯನ್ನು 
ತೋರಿ ಅಗತ್ಯವಾದ ನೆರವನ್ನು ನೀಡಲು ಮುಂದೆ ಬಂದಿರುವುದು ಅಕಾಡೆಮಿಗೆ ವಿಶೇಷ ಸಂತೋಷದ 
ವಿಚಾರವೇ ಆಗಿದೆ. ಅದರಲ್ಲಿಯೂ ಈ ಬಾರಿ ಸುವರ್ಣ ಕರ್ನಾಟಕ ಕಾರ್ಯಕ್ರಮಗಳ ಅಂಗವಾಗಿ 
ವಿಶೇಷ ಧನಸಹಾಯ ನೀಡಿರುವುದರಿಂದ ಪದ್ಯ ಅಲಭ್ಯ ಅನುವಾದಗಳ ಮರುಪಕಟಣೆ ಕಾರ್ಯವನ್ನು 
ಕೈಗೊಳ್ಳುವುದು, ಮತ್ತಿತರ ಮಹತ್ವದ ಪಕಟಣೆಗಳನ್ನು ಕೈಗೊಳ್ಳುವುದು ಸಾಧ್ಯವಾಗಿದೆ. ಈ ದಿಕ್ಕಿನಲ್ಲಿ 
ನಾಡಿನ ವಿದ್ವಾಂಸರು ವಿಶೇಷವಾದ ಸಹಾಯ-ಸಹಕಾರಗಳನ್ನು ನೀಡಲು ಮುಂದೆ ಬಂದಿರುವುದು 
ಅಕಾಡೆಮಿಗೆ ಗೌರವದ, ಸಂತೋಷದ ಹಾಗೂ ಹೆಮ್ಮೆಯ ವಿಚಾರವೇ ಆಗಿದೆ. ಈ ಸಂದರ್ಭದಲ್ಲಿ 
ವಿಲ್‌ ಡ್ಯೂರಾಂಟ್‌ ಅವರ ಜಗತ್‌-ಪ್ರಸಿದ್ಧವಾಗಿರುವ ಹಾಗೂ ಭಾರತದ ಬೇರಾವ ಭಾಷೆಯಲ್ಲೂ 
ಇನ್ನೂ ಬೆಳಕು ಕಾಣದಿರುವ "ದಿ ಸ್ಟೋರಿ ಆಫ್‌ ಸಿವಿಲಿಜೇಷನ್‌' ಸಂಪುಟಗಳ ಕನ್ನಡ ಅನುವಾದವನ್ನು 
ಹೊರತರುವಲ್ಲಿ ಪ್ರೊ ಎಲ್‌.ಎಸ್‌. ಶೇಷಗಿರಿರಾವ್‌ ಅವರೂ, ಬಹಳ ಹಿಂದೆಯೇ ಇಂಗ್ಲಿಷ್‌ನಲ್ಲಿ 
೧೦ ಸಂಪುಟಗಳಲ್ಲಿ ಪ್ರಟಣೆಗೊಂಡಿರುವ ಸಂಸ್ಕೃತ ಸಾಹಿತ್ಯದ ವಿಶಿಷ್ಟ ಕೃತಿಯಾದ ಸೋಮದೇವನ 
“ಕಥಾಸರಿತ್ತಾಗರ'ದ ಕನ್ನಡ ಅನುವಾದವನ್ನು ನೇರವಾಗಿ ಸಂಸ್ಕೃತದಿಂದ ಅನುವಾದಿಸಿ ಹೊರತರುವಲ್ಲಿ 
ಡಾ| ಪಿ.ಎಸ್‌.ರಾಮಾನುಜಮ್‌ ಅವರೂ ನೆರವು ನೀಡುತ್ತಿರುವುದು ವಿಶೇಷವಾಗಿ ಸ್ಫರಣೀಯವಾಗಿದೆ. 
ಕನ್ನಡ ಸಹೃದಯಲೋಕ ಅಕಾಡೆಮಿಯ ಈ ಕಾರ್ಯಚಟುವಟಿಕೆಗಳ ವಿಷಯದಲ್ಲಿ ತನ್ನ 
ಸಹೃದಯತೆಯನ್ನು ಮೆರೆಯುತ್ತದೆ ಎಂದು ಆಶಿಸಿದ್ದೇನೆ. 

ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯ ಸ್ಥಾಪನೆಗೆ ಕಾರಣರಾದ 
ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಧರ್ಮಸಿಂಗ್‌ ಅವರಿಗೂ, ಅಕಾಡೆಮಿಯ ಕಾರ್ಯಚಟುವಟಿಕೆಗಳ 
ವಿಷಯದಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿ, ಎಲ್ಲ ನೆರವನ್ನು ನೀಡುತ್ತಿರುವ ಇ೦ದಿನ ಮಾನ್ಯ 
ಮುಖ್ಯಮಂತ್ರಿಗಳಾದ ಶ್ರೀ ಹೆಚ್‌.ಡಿ.ಕುಮಾರಸ್ವಾಮಿ ಅವರಿಗೂ, ಮಾನ್ಯ ಉಪಮುಖ್ಯಮಂತ್ರಿಗಳಾದ 
ಶ್ರೀ ಬಿ.ಎಸ್‌.ಯಡಿಯೂರಪ್ಪನವರಿಗೂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ 
ಮಾನ್ಯ ಶ್ರೀ ಮಹದೇವ ಪಸಾದ್‌ ಅವರಿಗೂ ಅಕಾಡೆಮಿ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸಬಯಸುತ್ತದೆ. 
ಅಕಾಡೆಮಿಯ ಕಾರ್ಯಚಟುವಟಿಕೆಗಳಿಗೆ ಎಲ್ಲ ಬಗೆಯ ಸಹಾಯ-ಸಹಕಾರ-ಮಾರ್ಗದರ್ಶನ ನೀಡುತ್ತಾ 
ಬ೦ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪಧಾನ ಕಾರ್ಯದರ್ಶಿಗಳಾಗಿದ್ದ ಶ್ರೀಮತಿ ಉಷಾ 
ಗಣೇಶ್‌ ಅವರಿಗೂ, ಚೈತನ್ಯಶೀಲರೂ, ದೂರಗಾಮಿ ದೃಷ್ಟಿಯನ್ನುಳ್ಳವರೂ ಆದ ಇಂದಿನ 
ಕಾರ್ಯದರ್ಶಿಗಳಾದ ಶೀ ಐ.ಎಂ.ವಿಠ್ಠಲಮೂರ್ತಿ ಅವರಿಗೂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ಹಿಂದಿನ ಆಯುಕ್ತರುಗಳಾಗಿದ್ದ ಶ್ರೀ ಕೆ.ಆರ್‌.ನಿರಂಜನ್‌ ಮತ್ತು ಶ್ರೀ ಎಸ್‌.ಎಫ್‌. ಯೋಗಪ್ಪನವರ್‌ 


xii 


ಅವರಿಗೂ, ನಿರ್ದೇಶಕರಾಗಿರುವ ಶೀ ಕಾ.ತ. ಚಿಕ್ಕ ಅವರಿಗೂ ಅಕಾಡೆಮಿ ವಿಶೇಷ ವಂದನೆಗಳನ್ನು 
ಸೂಚಿಸಬಯಸುತ್ತದೆ. 

ಅಕಾಡೆಮಿಯ ಕಾರ್ಯಚಟುವಟಿಕೆಗಿಗೆ ಎಲ್ಲ ಸಹಾಯ, ಸಹಕಾರ ಮತ್ತು ಮಾರ್ಗದರ್ಶನ 
ಮಾಡುತ್ತಿರುವ ಅಕಾಡೆಮಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ನಮ್ಮ ವಂದನೆಗಳು ಸಲ್ಲುತ್ತವೆ. 

ಕರ್ನಾಟಕ ಸರ್ಕಾರದ "ಸುವರ್ಣ ಕರ್ನಾಟಕ” ಕಾರ್ಯಕ್ರಮಗಳ ಅಂಗವಾಗಿ ಅನುವಾದ 
ಸಾಹಿತ್ಯ ಮಾಲೆಯ ಪಕಟಣೆಯಾಗಿ ಹೊರತರಲಾಗುತ್ತಿರುವ ಪಸಿದ್ಧ/ಅಲಭ್ಯ ಅನುವಾದಿತ ಗಂಥಗಳಲ್ಲಿ 
“ಗಾಂಧೀಜಿ: ನಾನು ಕಂಡಂತೆ' ಕೂಡ ಸೇರಿದೆ. ಮರಾಠಿಯ ಸುಪ್ಪಸಿದ್ದ ಲೇಖಕರೂ, ಗಾಂಧೀವಾದಿಗಳೂ 
ಆದ ಶ್ರೀಪಾದ ಜೋಶಿಯವರ ಅತ್ಯಂತ ಜಯಪ್ರಿಯವಾಗಿರುವ ಹಾಗೂ ಅನೇಕ ಭಾಷೆಗಳಿಗೆ 
ಅನುವಾದಗೊಂಡಿರುವ ಈ ಕಿರುಹೊತ್ತಗೆಯನ್ನು ಈ ಯೋಜನೆಯಲ್ಲಿ ಸೇರಿಸಿಕೊಳ್ಳಲು ಹೃತ್ಪೂರ್ವಕವಾಗಿ 
ಸಹಕರಿಸಿರುವ ಎಲ್ಲರಿಗೂ ಅನುವಾದ ಸಾಹಿತ್ಯ ಅಕಾಡೆಮಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. 
ಬೆಳಗಾವಿಯಲ್ಲಿ ನಡೆಯಲಿರುವ ಎರಡನೆಯ ವಿಶ್ವಕನ್ನಡ ಸಮ್ಮೇಳನದ ಹೊತ್ತಿಗೆ ಇದನ್ನು ಪ್ರಕಟಿಸಲು 
ಸಾಧ್ಯವಾಗಿರುವುದು ಅಕಾಡೆಮಿಗೆ ಹೆಚ್ಚಿನ ಸಂತೋಷವನ್ನು ತಂದಿದೆ. 

ಅನುವಾದ ಅಕಾಡೆಮಿಯ ಕೆಲಸ-ಕಾರ್ಯಗಳಲ್ಲಿ ಹಾಗೂ ಪ್ರಕಟಣೆಯ ವಿಚಾರದಲ್ಲಿ 
ಹೃತ್ಪೂರ್ವಕವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವ ಅಕಾಡೆಮಿಯ ರಿಜಿಸ್ಟಾರ್‌ ಪಿ. ನಾರಾಯಣಸ್ವಾಮಿ 
ಮತ್ತು ಇತರ ಸಿಬ್ಬಂದಿವರ್ಗದವರಿಗೆ ಹಾಗೂ ತಮ್ಮ ಅನೇಕ ಕಾರ್ಯಗಳ ನಡುವೆಯೂ ಬಿಡುವು 
ಮಾಡಿಕೊಂಡು ಕರಡು ಪರಿಶೀಲನೆಯಲ್ಲಿ ನಮಗೆ ನೆರವಾಗಿರುವ ಶ್ರೀಮತಿ ಸುನೀತಾ ಲಕ್ಕುಂಡಿ 
ಅವರಿಗೆ, ಸುಂದರವಾಗಿ ಮುದಿಸುವಲ್ಲಿ ಸಹಕರಿಸಿರುವ ಮೆ। ಮಯೂರ ಪ್ರಿಂಟ್‌ ಆಡ್ದ್‌ನ 
ಶ್ರೀ ಬಿ.ಎಲ್‌. ಶ್ರೀನಿವಾಸ ಮತ್ತು ಅವರ ಸಿಬ್ಬಂದಿವರ್ಗದವರಿಗೆ ನಮ್ಮ ವಂದನೆಗಳು. 


ಪ್ರಧಾನ್‌ ಗುರುದತ್ತ 


ಅಧ್ಯಕ್ಷ 


xiii 


ಗಾಂಧೀಜಿಯವರ ಬಗ್ಗೆ ಹಾಗೂ ಗಾಂಧೀ-ವಿಚಾರಗಳ ಬಗ್ಗೆ 
ಆಂತರಿಕ ನಿಷ್ಠೆಯನ್ನುಳ್ಳ 
ಡಾ. ಹಾ. ಮಾ. ನಾಯಕ 
ಅವರಿಗೆ ಸ್ನೇಹ-ಆದರಗಳೊಂದಿಗೆ 


xiv 


ನಿವೇದನೆ 


೧೯೬೯ರ ಡಿಸೆಂಬರ್‌ ತಿಂಗಳ ಮೂರನೆಯ ವಾರದಲ್ಲಿ ಕಲ್ಕತ್ತೆಯಲ್ಲಿ ಪ್ರಥಮ ಅಖಿಲ 
ಭಾರತೀಯ ಭಾಷಾಂತರಕಾರರ ಸಮ್ಮೇಳನ ನಡೆಯಿತು. ಸುವಿಖ್ಯಾತ ಲೇಖಕರೂ, ವಿಮರ್ಶಕರೂ, 
ಭಾಷಾ೦ತರಕಾರರೂ ಆದ ಕುಲಪತಿ ಪ್ರೊ ದೇಜಗೌ ಅವರು ಕನ್ನಡದ ಕೆಲವೇ ಪ್ರತಿನಿಧಿಗಳಲ್ಲಿ 
ಒಬ್ಬರಾಗಿ ಆ ಸಮ್ಮೇಳನದಲ್ಲಿ ಭಾಗವಹಿಸಬೇಕಾಗಿತ್ತು ಕಾರಣಾ೦ತರಗಳಿ೦ದ ಆ ಸಮ್ಮೇಳನದಲ್ಲಿ 
ಭಾಗವಹಿಸುವುದು ಅವರಿಗೆ ಸಾಧ್ಯವಾಗದೆ ಹೋದುದರಿಂದ ಅವರಿಗೆ ಬದಲಾಗಿ ಆ ಸಮ್ಮೇಳನಕ್ಕೆ 
ನನ್ನನ್ನು ನಿಯೋಜಿಸಬೇಕೆಂದು ಕುಲಪತಿ ದೇಜಗೌ ಅವರೂ, ಕನ್ನಡ ಅಧ್ಯಯನ 
ಸಂಸ್ಥೆಯ ನಿರ್ದೇಶಕರಾದ ಡಾ. ಹಾ. ಮಾ. ನಾಯಕ ಅವರೂ, ಭಾರತೀಯ ಭಾಷೆಗಳ ಕೇಂದ 
ಸಂಸ್ಥೆಯ ನಿರ್ದೇಶಕರಾದ ಡಾ. ಡಿ. ಪಿ. ಪಟ್ಟನಾಯಕ ಅವರೂ ಸಂಯುಕ್ತವಾಗಿ ನಿರ್ಧರಿಸಿದರು. 
ಹೀಗಾಗಿ, ನಾನು ಆ ಸಮ್ಮೇಳನದಲ್ಲಿ ಭಾಗವಹಿಸುವಂತಾಯಿತು. ಸಮ್ಮೇಳನದ ಎರಡನೆಯ ದಿವಸದ 
ಅಧಿವೇಶನದಲ್ಲಿ "ಪ್ರಾದೇಶಿಕ ಭಾಷೆಗಳಲ್ಲಿ ಪಠ್ಯಪ್ರಸ್ತಕಗಳ ರಚನಾಕಾರ್ಯದಲ್ಲಿನ ಪತಿ'ಯನ್ನು ಕುರಿತು, 
ವಿಶೇಷವಾಗಿ ಕನ್ನಡವನ್ನು ದೃಷ್ಟಿಯಲ್ಲಿರಿಸಿಕೊಂಡು, ನಾನು ಒಂದು ಪಬಂಧವನ್ನು ಮಂಡಿಸಿದೆ. 
ನನ್ನಆ ಪುಂಧ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಹಲವು ಹಿರಿಯರು ನನ್ನ ಬಗ್ಗೆ ಆಸಕ್ತಿ ತೋರುವಂತೆ 
ಮಾಡಿತು. ಮರಾಠಿಯ ಪ್ರತಿನಿಧಿಯಾಗಿ ಬಂದಿದ್ದ ಶ್ರೀಪಾದ ಜೋಶಿಯವರು ನನ್ನಲ್ಲಿ ಆಸಕ್ತಿಯನ್ನು 
ತೋರಿದಂಥ ಆ ಹಿರಿಯರಲ್ಲಿ ಒಬ್ಬರು. ಶ್ರೀ ಜೋಶಿಯವರೂ, ಮುಂದೆ ಆ ಸಮ್ಮೇಳನದಲ್ಲಿ, 
'ಮರಾಠಿಯಲ್ಲಿನ ಭಾಷಾ೦ತರಗಳ' ಬಗ್ಗೆ ಪು೦ಧವೊ೦ದನ್ನು ಮಂಡಿಸಿದರು. ಶ್ರೀ ಜೋಶಿಯವರು 
ಮಹಾರಾಷ್ಟ್ರದ ಖ್ಯಾತ ಲೇಖಕರೆಂಬುದೂ, ಗಾಂಧೀಜಿಯವರ ನಿಕಟ ಸಹಯೋಗಿಗಳಲ್ಲೊಬ್ಬರೆಂಬುದೂ 
ಆ ಸಂದರ್ಭದಲ್ಲಿ ನನಗೆ ತಿಳಿದುಬಂದಿತು. ಅವರ ಸರಳವಾದ ವೇಷ-ಭೂಷಣಗಳೂ, ನಡೆ- 
ನುಡಿಗಳೂ ನನ್ನನ್ನು ಅವರತ್ತ ಸೆಳೆದುವು. ಕಲ್ಕತ್ತೆಯ ಶ್ರೀರಾಮಕೃಷ್ಣಾಶ್ರಮದ ಅತಿಥಿಗೃಹದಲ್ಲಿ ಅವರೊಡನೆ 
ತಂಗುವ ಅವಕಾಶವೂ ಲಭ್ಯವಾದುದರಿಂದ, ಪರಿಚಯ ಬಹುಬೇಗ ಆತ್ಮೀಯತೆಗೆ ಎಡೆಮಾಡಿಕೊಟ್ಟಿತು. 
ಶುಭರಾತ್ರಿಯನ್ನು ಕೋರಿ ಬೀಳ್ಕೊಡುವಾಗ ಜೋಶಿಯವರು 1/41: My 800 ಮತ್ತು 
"ಗಾಂಧೀಜಿ : ಏಕ್‌ ರುಲಕ್‌' ಪುಸ್ತಕಗಳ ಪ್ರತಿಗಳನ್ನು ನನ್ನ ಕೈಯಲ್ಲಿರಿಸಿದರು. ಮಲಗುವ ಮೊದಲು 
ಕುತೂಹಲದಿಂದ ಆ ಪುಸ್ತಕಗಳನ್ನು ತಿರುವಿಹಾಕಿದೆ. ಕುತೂಹಲ ಆಸಕ್ತಿಯಾಗಿ ಪರಿಣಮಿಸಿ, ಆ 
ರಾತ್ರಿಯೇ ಅವನ್ನು ಓದಿ ಮುಗಿಸಿದೆ. ಆವೇಶದೂರವೂ, ವಸ್ತುನಿಷ್ಠವೂ, ವಿಭಿನ್ನ ರೀತಿಯದೂ ಆದ 
ಗಾಂಧೀಜಿಯವರ ಬಗೆಗಿನ ಈ ಪುಸ್ತಕ ನಾಲ್ಕಾರು ಭಾಷೆಗಳಿಗೆ ಅನುವಾದಗೊಂಡಿರುವುದರಲ್ಲಿ 
ಆಶ್ಚರ್ಯವೇನೂ ಇಲ್ಲವೆಂದೆನಿಸಿತು. ಮಾರನೆಯ ದಿವಸ ಪುಸ್ತಕದ ಬಗೆಗಿನ ನನ್ನ ಮೆಚ್ಚಿಕೆಯನ್ನು 
ಸೂಚಿಸಿ, “ಇದನ್ನು ಕನ್ನಡದಲ್ಲಿ ಪಕಟಿಸಲು ನಿಮ್ಮ ಆಕ್ಷೇಪವೇನೂ ಇಲ್ಲವಷ್ಟೇ ?' ಎಂದು ಕೇಳಿದೆ. 


XV 


G 


ವರು ಸಂತೋಷದಿಂದ ಅನುಮತಿ ಕೊಟ್ಟರು. ಅದರ ಪರಿಷ್ಕೃತ ಆವೃತ್ತಿಯೊಂದನ್ನು 
ದೃಪಡಿಸುತ್ತಿರುವುದಾಗಿಯೂ, ಅದನ್ನು ಆಧಾರವಾಗಿಟ್ಟುಕೊಂಡು ಕನ್ನಡ ಆವೃತ್ತಿಯನ್ನು 
ದ್ದಪ ಸಬಹುದೆಂದೂ ಸಲಹೆ ನೀಡಿದರು. ಕನ್ನಡ ಆವೃತ್ತಿಯ ಅಲಿಖಿತ ಒಪ್ಪಂದ ಆದದ್ದು ಹೀಗೆ. 

ಮುಂದೆ ೧೯೭೦ರಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ಏರ್ಪಡಿಸಿದ "ಭಾರತೀಯ ಸಾಹಿತ್ಯದಲ್ಲಿ 
ಗಾಂಧೀಜಿ' ರಾಷ್ಟ್ರೀಯ ವಿಚಾರಗೋಷ್ಠಿಗೆ ಆಹ್ವಾನಿತರಾಗಿ ಬಂದಾಗ ಶ್ರೀ ಜೋಶಿಯವರು "ಮಾ 
ಪಾಹಿಲೇಲೇ ಗಾ೦ಧೀಜಿ'ಯ ಮೂರನೆಯ ಪರಿಷ್ಕತ ಆವೃತ್ತಿಯ ಪ್ರತಿಯನ್ನು ನನಗೆ ತಲುಪಿಸಿದರು. 
ವಾಸ್ಸವವಾಗಿ Mahatma—My Bapu ಮತ್ತು 'ಗಾ೦ಧೀಜಿ : ಏಕ್‌ ರುಲಕ್‌' ಈ ಹಿಂದಿನ ಮರಾಠಿ 
ಆವೃತ್ತಿಯ ಇಂಗ್ಲಿಷ್‌ ಮತ್ತು ಹಿಂದೀ ಅನುವಾದಗಳಾಗಿದ್ದುವು. ಹಿಂದೀ ಆವೃತ್ತಿಯನ್ನು ಜೋಶಿಯವರೇ 
ಸಿದ್ಧಪಡಿಸಿದ್ದರು. ಈ ಆವೃತ್ತಿಗಳಲ್ಲಿ ಮರಾಠೀತರ ಓದುಗರನ್ನು ದೃಷ್ಟಿಯಲ್ಲಿರಿಸಿಕೊ೦ಡು ಕೆಲವೊಂದು 
ಹೆಚ್ಚಿನ ಸೇರ್ಪಡೆಗಳನ್ನು - ಉದಾಹರಣೆಗೆ, ಮೂಲದ "ಮುರಗೂಡ್‌' ಎಂಬುದನ್ನು 'ಮಹಾರಾಷ್ಟ್ರ 
ಪ್ರಾಂತ್ಯದ ಕೊಲ್ಲಾಪುರ ಜಿಲ್ಲೆಯ ಕಾಗಲ್‌ ತಹಸೀಲ್‌ನಲ್ಲಿರುವ ಒಂದು ಸಣ್ಣ ಮುರಗೂಡ್‌' ಎಂದೂ, 
'ಪರ್ಣಕುಟಿ' ಎ೦ಬುದನ್ನು "ಪೂನಾ ನಗರದ ಹೊರವಲಯದಲ್ಲಿರುವ ಒಂದು ಸಣ್ಣ ಬೆಟ್ಟದ ಮೇಲೆ 
ನೆಲೆಗೊಂಡಿರುವ ಲೇಡೀ ಥ್ಯಾಕ್‌ಸೇ ಅವರ ವೈಭವಪೂರ್ಣ ಪರ್ಣಕುಟಿ' ಎಂದೂ ವಿಸ್ತರಿಸುವುದು, 
ಇವೇ ಮೊದಲಾದ ಬದಲಾವಣೆಗಳನ್ನು - ಮಾಡಲಾಗಿತ್ತು ಕೆಲವೊಂದು ಹೆಚ್ಚಿನ ವಿವರಗಳನ್ನೂ 
ಸೇರಿಸಲಾಗಿತ್ತು ಮೂಲದ ಮೂರನೆಯ ಆವೃತ್ತಿ ಪರಿಷ್ಕತ, ಪರಿವರ್ಧಿತ ಆವೃತ್ತಿಯಾಗಿತ್ತಾದರೂ, 
ಹಿಂದೀ ಮತ್ತು ಇಂಗ್ಲಿಷ್‌ ಆವೃತ್ತಿಗಳಲ್ಲಿದ್ದ ಕೆಲವೊಂದು ವಿವರಗಳಿಂದ (ಬಹುಶಃ ಮೇಲೆ ವಿವರಿಸಿದ 
ಕಾರಣದಿಂದಾಗಿ) ಹೊರತಾಗಿಯೇ ಇತ್ತು. ಹೀಗಾಗಿ ಕನ್ನಡ ಆವೃತ್ತಿ ಯಾವುದೇ ಒಂದು ಆವೃತ್ತಿಯ 
ನೇರವಾದ ಅನುವಾದವಾಗದೆ ಬಹುಮಟ್ಟಿಗೆ ಈ ಎಲ್ಲ ಆವೃತ್ತಿಗಳಲ್ಲಿದ್ದ ಎಲ್ಲ ಅಂಶಗಳನ್ನೊಳಗೊಂಡ 
(ಕನ್ನಡ ಆವೃತ್ತಿಯ ದೃಷ್ಟಿಯಿಂದ ಅವಶ್ಯವಲ್ಲದ ಅನುಬಂಧಗಳನ್ನು ಬಿಟ್ಟು) 'ಸಂಪಾದಿತ-ಆವೃತ್ತಿ' 
(Edited Translation) ಆಗುವುದು ಒಂದು ರೀತಿಯಲ್ಲಿ ಅನಿವಾರ್ಯವೇ ಆಯಿತು - ಈ ಎಲ್ಲ 
ಭಾಷೆಗಳ ನನ್ನ ಕೊಂಚಮಟ್ಟಿನ ಪರಿಜ್ಞಾನದಿಂದಾಗಿ. 

ಈ ಪುಸ್ತಕ ಈಗಾಗಲೇ ಹಿಂದೀ, ಉರ್ದೂ, ಗುಜರಾತಿ, ಇಂಗ್ಲಿಷ್‌, ತಮಿಳು, ತೆಲುಗು, 
ಮಲೆಯಾಳಂ ಮೊದಲಾದ ಭಾಷೆಗಳಿಗೆ ಅನುವಾದಗೊಂಡಿರುವಂಥ ವಿಶಿಷ್ಟ ಕೃತಿ. ಇದರ ಕನ್ನಡ 
ಆವೃತ್ತಿ ಹೊರಬರಲು ತಡವಾಗಿರುವುದಕ್ಕೆ ನಾನೇ ಕಾರಣ. ಇದಕ್ಕಾಗಿ, ನಾನು ಶ್ರೀ 
ಜೋಶಿಯವರ ಹಾಗೂ ಗಾಂಧೀ ಸಾಹಿತ್ಯದಲ್ಲಿ ಆಸಕ್ತರಾಗಿರುವ ಕನ್ನಡ ವಾಚಕವೃಂದದ ಕ್ಷಮೆ 
ಕೋರುತ್ತೇನೆ. ತಡವಾಗಿಯಾದರೂ ಹೊರಬಂದಿರುವ ಈ ಆವೃತ್ತಿ ಅವರಿಗೆ ಸಂತೋಷ- 
ಸಮಾಧಾನಗಳನ್ನು ತಂದುಕೊಟ್ಟರೆ ನನ್ನ ಪ್ರಯತ್ನ ಸಾರ್ಥಕವಾದಂತೆಯೇ. 

ವಾಸ್ತವವಾಗಿ, ಇದು ಕನ್ನಡದಲ್ಲಿ ಪಕಟವಾಗುತ್ತಿರುವ ಜೋಶಿಯವರ ಮೊದಲ ಗಂಥವೇನೂ 
ಅಲ್ಲ. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆ ಈ ಮೊದಲೇ ಅವರ "ಮುಸ್ಲಿಂ 
ಹಬ್ಬಗಳು ಮತ್ತು ಸಂಸ್ಕಾರಗಳು' ಎಂಬ ಗಂಥವನ್ನು ಪ್ರಕಟಿಸಿದೆ. ಹೀಗಾಗಿ, ಒಂದು ದೃಷ್ಟಿಯಲ್ಲಿ 
ಜೋಶಿಯವರು ಕನ್ನಡಿಗರಿಗೆ ಪರಿಚಿತರೇ ಆಗಿದ್ದಾರೆ. ಸ್ವತಃ ಬಹುಭಾಷಾವಿದರಾದ ಜೋಶಿಯವರದು 


ಸಿ 
ಸಿ 


xvi 


ಮಹಾರಾಷ್ಟದ ಸಾಹಿತಿಗಳ ಪಂಕ್ತಿಯಲ್ಲಿ ತುಂಬ ಗಣನೀಯವಾದ ಹೆಸರು. ಕತೆಗಾರರಾಗಿ, 
ಕಾದಂಬರಿಕಾರರಾಗಿ, ಪ್ರವಾಸಕಥನ ಹಾಗೂ ಪ್ರಬಂಧ ಲೇಖಕರಾಗಿ ಅವರ ಸಾಧನೆ ತುಂಬ 
ವಿಶಿಷ್ಟವಾದುದಾಗಿದೆ. ಅವರು ರಚಿಸಿರುವ ಗ್ರಂಥಗಳ ಸಂಖ್ಯೆ ನೂರಕ್ಕೂ ಮಿಕ್ಸಿದೆಯೆಂಬುದು ಅವರ 
ಸಾಹಿತ್ಯಿಕ ಸಿದ್ದಿ-ಸಾಧನೆಗಳತ್ತಲೂ ವೈವಿಧ್ಯ-ವೈಶಿಷ್ಟ್ಯಗಳತ್ತಲೂ ಬೆರಳುತೋರುತ್ತದೆ. ದೇಶ-ವಿದೇಶಗಳಲ್ಲಿ 
ಸಂಚಿರಿಸಿರುವ ಜೋಶಿಯವರ ಅನುಭವ ಸಂಪತ್ತು ಅಸಾಧಾರಣವಾದುದು. ಈಚೆಗೆ ಸಾಂಸ್ಕೃತಿಕ 
ನಿಯೋಗಸಪೊಂದರ ಸದಸ್ಯರಾಗಿ ಜಪಾನಿಗೂ ಭೇಟಿ ಇತ್ತಿದ್ದರೆಂಬುದನ್ನೂ, ಈ ಸಂಬಂಧದಲ್ಲಿ ಸುದೀರ್ಫ 
ಪವಾಸ ಕಥನವೊಂದನ್ನು ಹೊರತಂದಿದ್ದಾರೆಂಬುದನ್ನೂ ಈ ಸಂದರ್ಭದಲ್ಲಿ ಉಲ್ಲೇಖಿಸಬಹುದಾಗಿದೆ. 
ಇಂಥ ಮಹತ್ತ್ವದ, ನೆರೆಯ ಪ್ರಾಂತ್ಯದ ಸಾಹಿತಿಯ ಇತರ ವಿಶಿಷ್ಟ ಕೃತಿಗಳು ಕನ್ನಡದಲ್ಲಿ ಬೆಳಕು 
ಕಾಣುವಂಥ ದಿನಗಳು ಬೇಗ ಬರಲೆಂದು ಹಾರೈಸುತ್ತೇನೆ. 

ಪ್ರಸ್ತುತ ಕನ್ನಡ ಆವೃತ್ತಿಯ ಪ್ರಕಟಣೆಗೆ ನೆರವಾಗಿರುವ ಮಹನೀಯರ ಉಪಕಾರವನ್ನು 
ಸ್ಫರಿಸುವುದು ತುಂಬ ಸಂತೋಷದ ಸಂಗತಿ. 

ಮರಾಠಿ ಬಗೆಗಿನ ನನ್ನ ಪರಿಜ್ಞಾನ ಬಹುಮಟ್ಟಿಗೆ ಕಾರ್ಯಾತ್ಮಕ (8ಗಂಂnಂ)ವಾಗಿರುವಂಥದು. 
ಈ ದಿಕ್ಕಿನಲ್ಲಿ ನನಗೆ ವಿಶೇಷವಾಗಿ ನೆರವಾಗಿರುವವರು ಮೈಸೂರು ವಿಶ್ವವಿದ್ಯಾನಿಲಯದ ಜೈನಶಾಸ್ತ್ರ 
ಮತ್ತು ಪ್ರಾಕೃತ ವಿಭಾಗದಲ್ಲಿ ಅಧ್ಯಾಪಕರಾಗಿರುವ ಡಾ. ಪಿ. ಬಿ. ಬಡಿಗೇರ್‌ ಅವರು. ಬೇಸರಿಸದೆ 
ಅನೇಕ ದಿವಸಗಳವರೆಗೆ ಘಂಟಿಗಟ್ಟಲೆ ನನ್ನೊಡನೆ ಕುಳಿತು ಅನುವಾದಿಸುವಲ್ಲಿ ಹಾಗೂ ಅನುವಾದಿಸಿದ 
ಭಾಗಗಳನ್ನು ಪರಿಷ್ಕರಿಸುವಲ್ಲಿ ಅಮೂಲ್ಯ ನೆರವು ನೀಡಿದ್ದಾರೆ. ಅವರ ಸಲಹೆ ಸೂಚನೆ ಸಹಾಯಗಳಿಂದ 
ಕನ್ನಡ ಆವೃತ್ತಿಯ ಗುಣಮಟ್ಟ ಖಂಡಿತವಾಗಿಯೂ ಉತ್ತಮಗೊಂಡಿದೆ. ಅವರ ಈ ಉಪಕಾರವನ್ನು 
ನಾನು ಕೃತಜ್ಞತೆಯಿಂದ ನೆನೆಯುತ್ತೇನೆ. 

ಅನುವಾದಕಾರ್ಯ ಪೂರ್ಣಗೊಂಡು, ಹಸ್ತಪ್ರತಿ ಅಚ್ಚಿನ ಮನೆಗೆ ಹೋದ ಸಂದರ್ಭದಲ್ಲಿ ಈ 
ವಿಚಾರವನ್ನು ತಿಳಿಸಿ ನಾನು ಜೋಶಿಯವರಿಗೆ ಪತ್ರ ಬರೆದೆ. ಆಗ ಈ ಗ್ರಂಥವನ್ನು ಯಾರಿಗಾದರೂ 
ಅರ್ಪಿಸುವ ವಿಚಾರವನ್ನು ನಾನು ಹೊಂದಿಲ್ಲದೆ ಇದ್ದರೆ, ಇದನ್ನು ಡಾ. ಹಾ.ಮಾ. ನಾಯಕ 
ಅವರಿಗೆ ಅರ್ಪಿಸಬೇಕೆಂದಿರುವುದಾಗಿಯೂ, ಈ ವಿಚಾರ ನನಗೂ ಒಪ್ಪಿಗೆಯಾದರೆ ಜೊತೆಯಲ್ಲಿ 
ಇರಿಸಿರುವ ಪತ್ರವನ್ನು ಡಾ. ನಾಯಕರಿಗೆ ತಲುಪಿಸ ಬೇಕೆಂದೂ ತಿಳಿಸಿದರು. ಜೋಶಿಯವರು 
ವಾಸ್ತವವಾಗಿ ಈ ಗ್ರಂಥದ ಇತರ ಭಾಷಾ ಆವೃತ್ತಿಗಳನ್ನು ಆಯಾ ಕ್ಷೇತ್ರದಲ್ಲಿ ಗಣ್ಯವೃಕ್ತಿಗಳಿಗೆ - 
ಉದಾ: ಶ್ರೀ ಕೊತ್ತಮಂಗಲಂ ಸುಬ್ಬು ಶ್ರೀ ಯಶಪಾಲ್‌ ಜೈನ್‌ ಇತ್ಯಾದಿ - ಅರ್ಪಿಸುತ್ತ ಬಂದಿದ್ದಾರೆ. 
ಸ್ವಭಾವತಃ ಸಂಕೋಚಶೀಲರಾದ ಡಾ. ಹಾ.ಮಾ.ನಾ. ಅವರು ಬಹುಶಃ ಇದಕ್ಕೆ ಒಪ್ಪಲಾರರೆಂಬ 
ಅಳುಕು ಇದ್ದರೂ ಈ ಆಸೆ ಈಡೇರಿದರೆ ನನ್ನ ಸಂತೋಷ ಸ೦ಭ್ರಮಗಳೂ ನೂರ್ಮಡಿಯಾಗುವ 
ಸ೦ಭವವನ್ನು ನೆನೆದು, ಆ ಪತ್ರವನ್ನು ಅವರಿಗೆ ತಲುಪಿಸಿದೆ. ಮೊದಮೊದಲು ಬೇಡವೆಂದರೂ 
ಕೊನೆಗೆ ನನ್ನ ಒತ್ತಾಯವನ್ನೂ ಜೋಶಿಯವರ ಪ್ರಾರ್ಥನೆಯನ್ನೂ ಮನ್ನಿಸಿದರು. ನನ್ನ ಒತ್ತಾಯಕ್ಕಿಂತ 
ಜೋಶಿಯವರ ಬಗೆಗಿನ ವಿಶ್ವಾಸ ಆದರಗಳು ಅವರ ಮನಸ್ಸನ್ನು ಕರಗಿಸಿದಂತೆ ಕಾಣುತ್ತದೆ. ಏಕೆಂದರೆ, 
ಅವರ ಈ ಒಪ್ಪಿಗೆಯ ವಿಚಾರವನ್ನು ತಿಳಿಸಿ ನಾನು ಪತ್ರ ಬರೆಯುವ ಮೊದಲೇ ೩೦-೧೦-೧೯೭೪ರ 


xvii 


ಪತ್ರದಲ್ಲಿ ಜೋಶಿಯವರು ನನಗೆ ಹೀಗೆ ಬರೆದರು : "Iam very glad to receive Dr. H.M. 
Nayak's consent for the dedication of my book to him. He writes in his letter of 
28-10-1974: '! was very much moved by your love and affection. You can dedicate 
your book to me, if you like todo so’.” ಅಷ್ಟೇ ಅಲ್ಲ, ಜೋಶಿಯವರೇ ಅರ್ಪಣ ಪತ್ರಿಕೆಯನ್ನೂ 
ಸಿದ್ಧಪಡಿಸಿ ಕಳುಹಿಸಿದರು. ಅದನ್ನು ಯಥಾವತ್ತಾಗಿ ಅನುವಾದಿಸಿ ಅಚ್ಚಿಸಿದ್ದೇನೆ ಉದಾರ ಹೃದಯದಿಂದ 
ಇಂಥದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಡಾ. ಹಾ.ಮಾ.ನಾ. ಅವರಿಗೆ ನಾನು ಖಣಿಯಾಗಿದ್ದೇನೆ. 
ನನಗೆ ಅಗತ್ಯವಾದ ಎಲ್ಲ ಮಾಹಿತಿಗಳನ್ನೂ ಒದಗಿಸಿ, ಈ ಕಾರ್ಯದಲ್ಲಿ ಸಹಕರಿಸಿರುವ 
ಜೋಶಿಯವರ ಅಳಿಯಂದಿರಾದ ಡಾ. ಸುಬ್ಬಯ್ಯ ಅವರಿಗೂ, ಅವರ ಪತ್ನಿ ಹಾಗೂ ಜೋಶಿಯವರ 
ಪ್ರೀತಿಯ ಪತ್ರಿ ಶ್ರೀಮತಿ ರಾಜ್ಯಶ್ರೀ ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ ಬಯಸುತ್ತೇನೆ. 


ಪ್ರಧಾನ್‌ ಗುರುದತ್ತ 


xviii 


ಅರಿಕೆ 


ಮಹಾರಾಷ್ಟ್ರ ಪ್ರಾಂತ್ಯದ ಕೊಲ್ಲಾಪುರ ಜಿಲ್ಲೆಯ ಕಾಗಲ್‌ ತಹಸೀಲ್‌ನಲ್ಲಿನ ಒಂದು ಸಣ್ಣ 
ಊರು ಮುರುಗೂಡ್‌. ನಾನು ಈ ಮುರುಗೂಡಿನ ನಿವಾಸಿ. ೨೩ ಜನವರಿ ೧೯೨೦ರಂದು ನಾನು 
ಈ ಊರಿನಲ್ಲಿ ಹುಟ್ಟಿದೆ. ಭಾರತದ ರಾಜಕೀಯದ ದೃಷ್ಟಿಯಿಂದ ಪರಿಶೀಲಿಸಿದಾಗ ಈ ಅವಧಿ ಒಂದು 
ರೀತಿಯಲ್ಲಿ ಸಂಕ್ರಮಣದ ಅವಧಿಯೇ ಆಗಿತ್ತು. ತಿಲಕ್‌ಯುಗ ಮುಗಿದು, ಗಾಂಧೀಯುಗ 
ಆರಂಭವಾಗಿತ್ತು ಆದರೂ ಮಹಾರಾಷ್ಟದ ಜನಮಾನಸದ ಮೇಲೆ ಲೋಕಮಾನ್ಯ ತಿಲಕರ ವ್ಯಕ್ತಿತ್ವ 
ಮತ್ತು ವಿಚಾರಧಾರೆಯ ಸಂಮೋಹನ ಶಕ್ತಿಯ ಪ್ರಭಾವ ಸಾಕಷ್ಟು ಪ್ರಮಾಣದಲ್ಲಿ ಉಳಿದೇ ಇತ್ತು. ಆ 
ನವಯುಗದ ಸವಾಲು ಇತರರಂತೆ ನನ್ನ ಆಂತರ್ಯವನ್ನೂ ಸ್ಪರ್ಶಿಸಿತು; ಮನಸ್ಸಿನಲ್ಲಿ ಅನೇಕ 
ಕಲ್ಪನಾತರಂಗಗಳು ಎದ್ದುವು. ಆಶೆ-ಆಕಾಂಕ್ಷಿ-ಮಹತ್ತಾಕಾಂಕ್ಷಿಗಳಿಂದ ಹೃದಯ ತುಂಬಿಹೋಯಿತು. 
ಆದರೆ ಕೈಲಾದದ್ದು ಮಾತ್ರ ಬಹಳ ಕಡಿಮೆ. ನನ್ನ ಇತಿಮಿತಿಗಳ ಅರಿವು ಸದಾಕಾಲವೂ 
ಜಾಗೃತವಾಗಿದ್ದುದರಿಂದ ಇದಕ್ಕಾಗಿ ನನಗೆ ದುಃಖವುಂಟಾಗಲಿಲ್ಲವೆಂಬುದೇನೋ ನಿಜ. ನನ್ನ ಪಾಲಿಗೆ 
ಬ೦ದ ಕರ್ತವ್ಯವನ್ನು ಸಂತೋಷದಿಂದ ನಿರ್ವಹಿಸುತ್ತಿದ್ದೆ 

ಬಾಲ್ಯದಲ್ಲಿ ಆಗಿಂದಾಗ್ಗೆ ಗಾಂಧೀಜಿಯವರ ಹೆಸರು ನನ್ನ ಕಿವಿಯ ಮೇಲೆ ಬೀಳುತ್ತಿತ್ತು 
ಇದಕ್ಕೆ ಕಾರಣವೇನೆಂದರೆ ನನ್ನ ತಂದೆ, ಲೋಕಮಾನ್ಯ ತಿಲಕರು ನಡೆಸುತ್ತಿದ್ದ 'ಕೇಸರಿ' ಪತ್ರಿಕೆಯ 
ನಿಷ್ಠಾವಂತ ವಾಚಕರಾಗಿದ್ದುದು. “ಕೇಸರಿ'ಯಲ್ಲಿ ಗಾಂಧೀಜಿಯವರ ಉಲ್ಲೇಖ ಮತ್ತೆ ಮತ್ತೆ 
ಬರುತ್ತಿತ್ತು - ಬಹುಮಟ್ಟಿಗೆ ಅವರನ್ನು ವಿರೋಧಿಸಿ. ಹೀಗಾಗಿ, ನನ್ನ ತಂದೆಯವರ ಬಾಯಿಂದ 
ಅನೇಕ ಸಲ ಗಾಂಧೀಜಿಯವರ ಹೆಸರು ಕೇಳಿಬರುತ್ತಿತ್ತು ಇತ್ವ ಕೊಲ್ಲಾಪುರವಾದರೋ ಒಂದು 
ದೇಶೀಯ ಸಂಸ್ಥಾನವಾಗಿತ್ತು ಕಾಗಲ್‌ ಅದರ ಅಧೀನದಲ್ಲಿದ್ದ ಒಂದು ಸಣ್ಣಿ ಜಹಗೀರು. ರಾಜಕೀಯ 
ಚೈತನ್ಯದ ಅಭಾವವೇ ಅಲ್ಲಿ ತಾ೦ಡವವಾಡುತ್ತಿತ್ತು ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಬಡ ಪುರೋಹಿತನ 
ಮಗನಿಗೆ ಗಾಂಧೀಜಿಯವರ ದರ್ಶನವಾಗುವ ಸಂಭವ ಬಹುಮಟ್ಟಿಗೆ ಇಲ್ಲವಾಗಿಯೇ ಇತ್ತು 
ಬಹುಶಃ ಈ ಕಾರಣದಿಂದಾಗಿಯೇ, ಗಾಂಧೀಜಿಯವರ ಹೆಸರಿನ ಮಾಂತ್ರಿಕ ಪಭಾವ ನನ್ನ ಮೇಲೆ 
ಪುಲವಾಗಿಯೇ ಉಂಟಾಯಿತು. ಅನಂತರ ವಾಯಿಯ ಪ್ರಾಜ್ಞ ಪಾಠಶಾಲೆಗೆ ಸೇರಿಕೊಂಡೆ. ಆ 
ಸಂಸ್ಥೆ ಸರ್ಕಾರದ ರೋಷೆ ತುತ್ತಾಗಿ ಮುಚ್ಚಿಹೋಯಿತು. ಮುಂದೆ, ನನ್ನ ವಿದ್ಯಾಭ್ಯಾಸದ ಸಂಬಂಧದಲ್ಲಿ 
ನಾನು ಪುಣೆಯಲ್ಲಿದ್ದ ನನ್ನ ಚಿಕ್ಕಪ್ಪ ಶ್ರೀ ಹರಿ ಮೋರೇಶ್ವರ ಜೋಶಿಯವರ (ಹಿಂದೊಮ್ಮೆ ಕಾಂಗೆಸ್‌ 
ಪಕ್ಷದ ಮುಖಪತ್ರಿಕೆಯಾಗಿದ್ದ "ಲೋಕಶಕ್ತಿ'ಯ ಸಂಪಾದಕರಾಗಿದ್ದರು) ಮನೆಗೆ ಬಂದೆ. ನನ್ನ 
ಚಿಕ್ಕಪ್ಪನವರಿಂದಾಗಿ ಭಾರತದ ರಾಜಕೀಯದ ಹಾಗೂ ರಾಜಕೀಯ ಕಾರ್ಯಕರ್ತರ 
ಪರಿಚಿಯವಾಗತೊಡಗಿತು. ಹೊಸ ಕ್ಷಿಶಿಜಗಳು ನನ್ನೆದುರು ಮೂಡಿದವು. ವಿಚಾರಗಳಿಗೆ, ಭಾವನೆಗಳಿಗೆ 


xix 


ಚಾಲನೆ ದೊರೆಯಿತು. ಹಿರಿಯ ನಾಯಕರನ್ನು ಕಾಣುವ, ಅವರ ಭಾಷಣಗಳನ್ನು ಕೇಳುವ 
ಅವಕಾಶಗಳು ದೊರೆತುವು. ಈ ಅವಧಿಯಲ್ಲೇ ಒಮ್ಮೆ ಗಾಂಧೀಜಿಯವರ ದರ್ಶನವೂ ಲಭ್ಧವಾಯಿತು. 
ಒಂದು ಬಗೆಯ ಕೃತಾರ್ಥತೆಯ ಅನುಭವ ನನಗುಂಟಾಯಿತು. 

ಆದರೆ, ಕೃತಾರ್ಥತೆಯ ಈ ಭಾವನೆ ಬಹಳ ಕಾಲದವರೆಗೆ ನಿಲ್ಲಲಾರದೆ ಹೋಯಿತು. ಮನೆಯಲ್ಲಿ 
ಕಾಂಗೆಸ್‌ ಪಕ್ಷದ ಬಗೆಗಿನ ಪಕ್ಷಪಾತದ ವಾತಾವರಣವೇ ಇದ್ದಾಗ್ಲೂ ನಾನು ರಾಷ್ಟ್ರೀಯ ಸ್ವಯಂಸೇವಕ 
ಸಂಘದ ಸ್ವಯಂಸೇವಕನೂ, ಕಾರ್ಯಕರ್ತನೂ ಆದೆ. ಗಾಂಧೀಜಿಯವರ ಬಗೆಗಿನ ಭಕ್ತಿ 
ಇಳಿಮುಖವಾಗಿತ್ತು ಆದರೆ, ಆಶ್ಚರ್ಯದ ವಿಷಯವೆಂದರೆ, ಆ ಸ್ಥಿತಿಯಲ್ಲೂ ಗಾಂಧೀಜಿಯವರ 
ಬಗೆಗಿನ ಆಕರ್ಷಣೆ ಹೆಚ್ಚುತ್ತಲೇ ಹೋದದ್ದು 

ಕಿಲಕಾಲಾನಂತರ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಬಗ್ಗೆ ವಿರಕ್ತಿ ಮೂಡಿತು. `ಜನ್ಮಪರ್ಯಂತ 
ಸಂಘಟನೆಯನ್ನೇ ಮಾಡುತ್ತಿರು; ಪೂರ್ಣ ಸಿದ್ಧತಿಯಾಗುವವರೆಗೂ ಯಾವುದೇ ಹೆಜ್ಜೆಯನ್ನಿಡಬೇಡ' 
ಎಂಬುದು ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ನೀತಿಯಾಗಿತ್ತು ನಾನಾದರೋ ದೃಢವಾದ 
ಯಾವುದಾದರೂ ಒಂದು ಹೆಜ್ಜಿ ಇಡಬಯಸುತ್ತಿದ್ದೆ ಹೀಗಾಗಿ, ಸಂಘದ ಸಂಬಂಧವನ್ನು ತೊರೆದು, 
ನನ್ನ ಮನಸ್ಸು ಮತ್ತೆ ಕಾಂಗೆಸಿನತ್ತ ಹರಿಯತೊಡಗಿತು. ಈ ಬದಲಾವಣೆ ರೂಪುಗೊಳ್ಳುತ್ತಿದ್ದ ಅವಧಿಯಲ್ಲಿ 
ಕಾಂಗ್ರೆಸಿನ ಬಗ್ಗೆ ಮತ್ತು ಗಾಂಧೀಜಿಯವರ ಬಗ್ಗೆ ಆಕರ್ಷಣೆ ಇದ್ದೇ ಇತ್ತು ಅದು ಹೆಚ್ಚುತ್ತ 
ಹೋಗುತ್ತಿತ್ತು ಆದ್ದರಿಂದ ಫೈಜ್‌ಪುರದ ಕಾಂಗೆಸ್‌ ಅಧಿವೇಶನದಲ್ಲಿ ನಾನು ಸ್ವಯಂಸೇವಕನಾಗಿ 
ಭಾಗವಹಿಸಿದೆ. ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದಂಥ ತರುಣರನ್ನು 
ಕಾಂಗೆಸ್‌ ಸ್ವಯಂಸೇವಕನೆಂದು ಅಂಗೀಕರಿಸಲು ಆ ಸಮಯದ ಮಹಾರಾಷ್ಟ್ರ ಪ್ರಾಂತೀಯ ಕಾಂಗೆಸ್‌ 
ಪಕ್ಷದ ಮುಂದಾಳುಗಳು ಸಿದ್ಧರಾಗಿರಲಿಲ್ಲ. ಪರಿಣಾಮತಃ ಅವರೊಡನೆ ಸ್ವಲ್ಪ ಜಗಳವಾಡಿ, ಸ್ವಲ್ಪ 
ಹೊಂದಾಣಿಕೆ ಮಾಡಿಕೊಂಡು, ಸ್ವಯಂಸೇವಕ ತಂಡವನ್ನು ಸೇರಿಕೊಳ್ಳುವುದರಲ್ಲಿ ಹಾಗೂ ಹೀಗೂ 
ನಾನು ಯಶಸ್ವಿಯಾದೆ. ಗಾಂಧೀಜಿ, ನೆಹರೂ, ಅಬ್ದುಲ್‌ ಗಫಾರ್‌ಖಾನ್‌ ಮೊದಲಾದ ಅಖಿಲ 
ಭಾರತೀಯ ಅಥವಾ ರಾಷ್ಟ್ರೀಯ ನಾಯಕರನ್ನು ಮೊಟ್ಟ ಮೊದಲ ಬಾರಿಗೆ ಗ್ರಾಮಾಣ 
ಅಧಿವೇಶನವೊ೦ದರಲ್ಲಿ ನಾನು ಕಣ್ಣಾರೆ ನೋಡಿದೆ. 

ಮೆಟಕ್‌ಪರೀಕೆಯಲ್ಲಿ ಉತ್ತೀರ್ಣನಾದ ತರುವಾಯ ಇತರ ವಿದ್ಯಾರ್ಥಿಗಳಂತೆ ನಾನೂ ಕಾಲೇಜಿಗೆ 
ಸೇರಿಕೊಂಡಿದ್ದರೆ. ಗಾಂಧೀಜಿಯವರೊಡನೆ ಯಾವುದೇ ವಿಶೇಷ ಸಂಬಂಧ ಸಂಪರ್ಕ ಉಂಟಾಗುತ್ತಿರಲಿಲ್ಲ 
ಎಂಬುದೇನೋ ಸ್ಪಷ್ಟವಾಗಿದೆ. ಆದರೆ... 

ನನ್ನ ಬದುಕಿನ ಗುರುವಾದ ದಿವಂಗತ ನರಹರ ಲಕ್ಷ್ಮಣ ಉರುಫ್‌ ನಾನಾ ಆಠವಳೆಯವರ 
ಪ್ರೇರಣೆಯ ಮೇರೆಗೆ ೧೯೩೮ರಲ್ಲಿ ನಾನು ವರ್ಧಾಕ್ಕೆ ಪ್ರಯಾಣ ಬೆಳೆಸಿದೆ. ಒಂದು ರೀತಿಯಲ್ಲಿ 
ಗಾಂಧೀಜಿಯವರ ಆ ಮಹಾ ಕುಟುಂಬದ ಸದಸ್ಯನೂ ಆದೆ. ಇದರಿಂದಾಗಿ, ನನ್ನ ಜೀವನದ ದಿಕ್ಕೇ 
ಬದಲಾಗಿಬಿಟ್ಟಿತು. ಇದರ ಬಗ್ಗೆ ನಾನೆಂದೂ ಪಶ್ಚಾತ್ತಾಪ ಪಡಲಿಲ್ಲ ೧೯೪೬ರಲ್ಲಿ ನಾನು ವರ್ಧಾದಿಂದ 
ಪುಣೆಗೆ ಹಿ೦ದಿರುಗಿದೆ. ಅಂದರೆ, ಸುಮಾರು ಎಂಟು ವರ್ಷಗಳ ಕಾಲ ವರ್ಧಾಕ್ಕೂ ನನಗೂ "ಪ್ರ್ಯಕ್ಷೆವೂ, 
ನೇರವೂ ಆದ ಸಂಬಂಧ ಏರ್ಪಟ್ಟಿತ್ತು 'ಪಶ್ಯಕ್ಷ' ಎಂದು ಹೇಳಲು ಕಾರಣ ಇಷ್ಟೆ ಮುಂದೆ ನಾನು 


XX 


ವರ್ಧಾದಲ್ಲಿ ಇರದಿದ್ದರೂ ಅಲ್ಲಿಯ ಸಂಸ್ಥೆಗಳೊಡನೆ ಹಾಗೂ ವ್ಯಕ್ತಿಗಳ ವಿಷಯದಲ್ಲಂತೂ ಈ ಸಂಪರ್ಕ 
ಮತ್ತಷ್ಟು ಗಹನವೂ. ದೃಢತರವೂ ಆಯಿತು. ಇಷ್ಟಾದರೂ, ಇಂದು ನಾನು ವರ್ಧಾ ನಿವಾಸಿಯಲ್ಲ. 
ಈ ದೃಷ್ಟಿಯಲ್ಲಿ, ಇಂದು ನನಗೂ ವರ್ಧಾಕ್ಕೂ ಯಾವ ಸಂಬಂಧವೂ ಇಲ್ಲವೆಂದು ಹೇಳಬಹುದು. 

ಆ ಎಂಟು ವರ್ಷಗಳ ಅವಧಿಯಲ್ಲಿಯೂ, ನಾನು ಸಂಪೂರ್ಣವಾಗಿ ವರ್ಧಾದಲ್ಲಿಯೇ ಇರಲಿಲ್ಲ 
ಸುಮಾರು ಎರಡು ವರ್ಷಗಳ ಕಾಲ ಯರವಡಾ ಸೆರೆವನೆಯಲ್ಲಿದ್ದೆ; ಹಿಂದೀ-ಉರ್ದೂ ಅಧ್ಯಯನಕ್ಕಾಗಿ 
ಒ೦ದು ವರ್ಷ ದೆಹಲಿಯಲ್ಲಿದ್ದೆ. ಹೀಗಾಗಿ ಐದು ವರ್ಷ ಮಾತ್ರ ನಾನು ವರ್ಧಾದಲ್ಲಿದ್ದೆ ಎಂದು 
ಹೇಳಬೇಕಾಗುತ್ತದೆ. ಈ ಐದು ವರ್ಷಗಳಲ್ಲಿಯೂ, ಕಡೆಯ ಎರಡು ವರ್ಷಗಳಲ್ಲಿ ಮಾತ್ರ 
ಗಾಂಧೀಜಿಯವರ ವಿಶೇಷ ಸಂಪರ್ಕ ನನಗೆ ದೊರೆಯಿತು. ಏಕೆಂದರೆ, ಆ ದಿನಗಳಲ್ಲಿ ಗಾಂಧೀಜಿಯವರು 
ಹಿಂದೂಸ್ತಾನೀ ಪ್ರಚಾರ ಸಭೆಯ ಅಧ್ಯಕ್ಷರಾಗಿದ್ದರು; ನಾನೂ ಆ ಸಭೆಯಲ್ಲಿಯೇ ಕೆಲಸ ಮಾಡುತ್ತಿದ್ದೆ 
ಹೀಗಾಗಿ, ಈ ಅವಧಿಯಲ್ಲಿ ಸಂಸ್ಥೆಯ ಕಾರ್ಯನಿಮಿತ್ತ ನಾನು ಅವರ ಬಳಿ ಬಂದು ಹೋಗಿ ಮಾಡುತ್ತಿದ್ದೆ 
; ಇದಕ್ಕೆ ಮೊದಲು ಗಾ೦ಧೀಜಿಯವರೊಡನೆ ಉಂಟಾಗಿದ್ದ ಯಾವತ್ತೂ ಸಂಪರ್ಕ ಪೂಜ್ಯ ಶ್ರೀ 
ಕಾಲೇಲ್ಕರ್‌ ಅವರ ಮೂಲಕವೇ ಉಂಟಾಗಿತ್ತು ಇದಕ್ಕೆ ಕಾರಣವೇನೆಂದರೆ, ನಾನು ಗಾಂಧೀಜಿಯವರ 
ಸೇವಾಗ್ರಾಮ ಆಶ್ರಮದಲ್ಲಿರದೆ ಶ್ರೀ ಕಾಲೇಲ್ಕರ್‌ ಅವರ ಕಾಕಾವಾಡಿಯಲ್ಲಿ ಇದ್ದುದು ಹಾಗೂ ಶ್ರೀ 
ಕಾಲೇಲ್ಕರ್‌ ಅವರ ಕಾರ್ಯಗಳಲ್ಲಿ ತೊಡಗಿದ್ದುದು. ಹೀಗಾಗಿ, ಪಕ್ಷ ರೂಪದಲ್ಲಿ ಗಾಂಧೀಜಿಯವರಿಗೂ 
ನನಗೂ ಸಂಬಂಧ ಏರ್ಪಡಲಿಲ್ಲ. ಆದರೂ ಆ ಪರಿಸರದಲ್ಲಿಯೇ ಇದ್ದುದರಿಂದ ಕೆಲವು ಹಿರಿ- 
ಕಿರಿಯ ಸಂಗತಿಗಳು ಕಣ್ಣಿಗೆ ಬೀಳುತ್ತಿದ್ದವು; ಅರಿತೋ-ಅರಿಯದೆಯೋ ಅವು ಮನಸಿನಲ್ಲಿ 
ಮನೆಮಾಡಿಕೊಳ್ಳುತ್ತಿದ್ದವು ಆದರೆ ಆ ಎಲ್ಲ ಸಂಗತಿಗಳ ಉಲ್ಲೇಖ ದಿನಚರಿಯಂಥ ಈ ಕಿರುಹೊತ್ತಗೆಯಲ್ಲಿ 
ಕಾಣದೊರೆಯುವುದಿಲ್ಲ. ಯಾವ ಘಟನೆಗಳ ನೆನಪು ಇಂದಿಗೂ ಅಚ್ಚಳಿಯದೆ ಉಳಿದಿದೆಯೋ, 
ಅನೇಕ ವರ್ಷಗಳ ಬಳಿಕವೂ ಯಾವುದರ ಪ್ರಭಾವ ಅಳಿದಿಲ್ಲವೋ, ಯಾವುದರ ಬಗ್ಗೆ ನನ್ನ ದಿನಚರಿಯಲ್ಲಿ 
ಕೆಲವೊ೦ದು ಅಂಶಗಳನ್ನು ಗುರುತು ಹಾಕಿಕೊಂಡಿದ್ದೆನೋ ಹಾಗೂ ಯಾವುದಕ್ಕೆ ಸಂಬಂಧಪಟ್ಟ 
ಕಾಗದ-ಪತ್ರಗಳು ನನ್ನ ಬಳಿ ಇವೆಯೋ ಅಂಥ ಸಂಗತಿಗಳ ವರ್ಣನೆಯನ್ನು ಮಾತ್ರ ಈ ಪುಸ್ತಕದಲ್ಲಿ 
ಕೊಟ್ಟಿದ್ದೇನೆ. 

ಒಮ್ಮೆ ಗಾಂಧೀಜಿಯವರ ಬಗ್ಗೆ ಅನ್ಯಮನಸ್ಥತೆಯನ್ನು ಮಾತ್ರವಲ್ಲದೆ ವಿದ್ವೇಷವನ್ನೂ 
ಬೆಳೆಸಿಕೊಂಡಿದ್ದ ನಾನು ಗಾಂಧೀಜಿಯವರ ಪರಮಭಕ್ತ ಹೇಗಾದೆನೆಂಬುದರ ಇತಿಹಾಸವನ್ನು 
ಕೊಡಬಲ್ಲವನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು! ಆದರೆ, ನನ್ನ ಮನೋವ್ಯಾಪಾರಗಳ ದಿನಚರಿಯನ್ನು 
ಬರೆದಿಡುವ ಅಭ್ಯಾಸ ನನಗಿಲ್ಲದೆ ಇದ್ದುದರಿಂದ ಇದು ಸಾಧ್ಯವಾಗಲಿಲ್ಲ ಈಚೆಗೆ ಕೆಲವು ವರ್ಷಗಳಿಂದ 
ದಿನಚರಿಯನ್ನು ಬರೆಯುತ್ತ ಬಂದಿದ್ದೇನಾದರೂ ಅದರಲ್ಲಿ ಕೇವಲ ಮಹತ್ವಪೂರ್ಣ ಘಟನೆಗಳನ್ನು 
ಮಾತ್ರ ಉಲ್ಲೇಖಿಸುತ್ತ ಬಂದಿದ್ದೇನೆ. ಕೇವಲ ಘಟನೆಗಳನ್ನೇ ಆಧಾರವಾಗಿರಿಸಿಕೊಂಡು ಯಾರಾದರೊಬ್ಬನ 
ಮನೋವಿಕಾಸದ ಸುಸಂಬದ್ಧ ಇತಿಹಾಸವನ್ನು ರಚಿಸುವುದು ಬಹುಶಃ ಮನೋವಿಜ್ಞಾನಿಗಳಿಗೆ 
ಸಾಧ್ಯವಾಗಬಹುದು. ಇಂಥ ಕಾರ್ಯ ನನ್ನಿಂದ ಸಾಧ್ಯವೆಂದು ನನಗೆ ಅನ್ನಿಸುವುದಿಲ್ಲ. 

ಆದರೆ, ಗಾಂಧೀಜಿಯವರಿಗೆ ಸಂಬಂಧಿಸಿದ ಕೆಲವು ಮಸುಕುಮಸುಕಾದ ಚಿತ್ರಗಳು 


20ರ 


ಇಂದೂ ನನ್ನ ಕಣ್ಣುಗಳ ಮುಂದೆ ಹಾದು ಹೋಗುತ್ತಿರುತ್ತವೆ; ಅವುಗಳಿಂದಾಗಿ 
ಗಾಂಧೀಜಿಯವರ ಬಗೆಗಿನ ನನ್ನ ಪೂಜ್ಯ ಭಾವನೆ ಪುಷ್ಠವಾಗುತ್ತಲೇ ಬಂದಿದೆ. 

ಒಮ್ಮೆ ಗಾಂಧೀಜಿಯವರ ಪರ್ಣಕುಟಿಯಲ್ಲಿ ಹಿಂದೂಸ್ತಾನಿ ಪ್ರಚಾರ ಸಮಿತಿಯ ಸಭೆ 
ನಡೆಯುತ್ತಿತ್ತು ಅಲ್ಲಿ ಮೇಜು-ಕುರ್ಚಿಗಳು ಎಲ್ಲಿಂದ ಬಂದಾವು ? ಸಾರಿಸಿದ ನೆಲದ ಮೇಲೆ ಚಾಪೆಯನ್ನು 
ಹಾಸಿಕೊಂಡು ಶ್ರೀ ಕಾಲೇಲ್ಕರ್‌, ಪಂಡಿತ್‌ ಸುಂದರ್‌ಲಾಲ್‌, ಡಾ. ತಾರಾಚಂದ್‌, ಪಿನ್ನಿಪಾಲ್‌ ಶ್ರೀ 
ಶ್ರೀಮನ್‌ ನಾರಾಯಣ ಅಗ್ರವಾಲ್‌ ಮೊದಲಾದ ಸದಸ್ಯರೆಲ್ಲ ಕುಳಿತಿದ್ದರು. ನಮ್ಮ ಸಭೆ ಮುಗಿದ 
ಕೂಡಲೆ ಮೌಲಾನಾ ಅಬುಲ್‌ ಕಲಾಮ್‌ ಆಜಾದ್‌ ಅವರು ಗಾಂಧೀಜಿಯವರನ್ನು ಭೇಟಿಯಾಗಲು 
ಬರುವ ಕಾರ್ಯಕ್ರಮವಿತ್ತು ನಮ್ಮ ಸಭೆ ಇನ್ನೂ ನಡೆಯುತ್ತಿದ್ದಂತೆಯೇ ಗಾಂಧೀಜಿಯವರು ತಮ್ಮ 
ಜಾಗವನ್ನು ಬಿಟ್ಟಿದ್ದರು. ಅವರು ಒಂದು ಕುರ್ಚಿಯನ್ನು ತರಿಸಿದರು; ತಾವೇ ಎದ್ದು ಹೋಗಿ ಒಂದು 
ಚಿಕ್ಕ ತಿವಟಿಗೆಯನ್ನು ತೆಗೆದುಕೊಂಡು ಬಂದರು. ಅದರ ಮೇಲೆ ಮಣ್ಣಿನ ಒಂದು ಸಣ್ಣ ಕುಡಿಕೆಯನ್ನು 
ಇರಿಸಿದರು. ಅವರೇನು ಮಾಡುತ್ತಿದ್ದಾರೆಂಬುದರ ಕಲ್ಪನೆಯೇ ನಮಗೆ ಉಂಟಾಗಲಿಲ್ಲ ಹೀಗಾಗಿ, 
ನಮ್ಮಲ್ಲೊಬ್ಬರು. “ಬಾಪೂಜಿ, ಇದೇನು ಮಾಡುತ್ತಿದ್ದೀರಿ ೪” ಎಂದು ಪಶ್ನಿಸಿದರು. ಗಾಂಧೀಜಿಯವರು 
ನಗುತ್ತ ಹೇಳಿದರು : “ಮೌಲಾನಾ ಸಾಹೇಬರು ಬರಲಿದ್ದಾರಲ್ಲವೆ 9 ಅವರಿಗೆ ನೆಲದ ಮೇಲೆ ಕುಳಿತು 
ಅಭ್ಯಾಸವಿಲ್ಲ. ಅವರಿಗಾಗಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತಿದ್ದೇನೆ”. 

“ಆ ಮಣ್ಣಿನ ಕುಡಿಕೆ ಏತಕ್ಕೆ' ಎಂದು ಆ ವ್ಯಕ್ತಿಯೇ ಮತ್ತೆ ಕೇಳಿದರು. 

“ಓ | ಅದರ ವಿಚಾರ ಕೇಳುತ್ತಿದ್ದೀರಾ ೨ ಅದು ಲೈಶ್‌ಪಾಟಿ,”- ಗಾಂಧೀಜಿಯವರು ವನಬಿಚ್ಚಿ 
ನಗುತ್ತ ಹೇಳಿದರು: “ಏಕೆ ಹೇಗಿದೆ ನನ್ನ ಕಲ್ಪನೆ 9” 

ಮೌಲಾನಾರವರ ಧೂಮಪಾನದ ಪುಬಲ ಚಟದ ಪರಿಚಯವಿದ್ದವರಿಗೆ ಈ "ಆ್ಯಶ್‌ಪಾಟಿ'ನ 
ರಹಸ್ಯ ಕೂಡಲೇ ಅರಿವಾಯಿತು. 

ಗಾಂಧೀಜಿಯವರು ಯಾರನ್ನಾದರೂ ಒಮ್ಮೆ ತಮ್ಮವರೆಂದು ಅಂಗೀಕರಿಸಿಬಿಟ್ಟರೆ, ಅವರ 
ಸಣ್ಣ ಪುಟ್ಟ ಸುಖ-ಸೌಕರ್ಯಗಳ ಬಗ್ಗೆ ಎಷ್ಟು ಗಮನ ಕೊಡುತ್ತಿದ್ದರೆ೦ಬುದು, ಅವರೊಂದಿಗೆ ನಿಕಟ 
ಸಂಪರ್ಕ ಹೊಂದುವ ಅವಕಾಶ ದೊರೆತಂಥ ವ್ಯಕ್ತಿಗಳಿಗೆ ಮಾತ್ರವೇ ಗೊತ್ತು ಆದ್ದರಿಂದಲೇ ಅವರು 
ತಮ್ಮ ಸುತ್ತಲೂ ವಿಭಿನ್ನ ಧರ್ಮ, ಜಾತಿ, ವರ್ಣ ಹಾಗೂ ಪದೇಶಗಳಿಗೆ ಸೇರಿದ ಧೀರರೂ, 
ಪ್ರಿಭಾವ೦ತರೂ, ತೇಜಸ್ವಿಗಳೂ ಆದ ಸ್ತ್ರೀ-ಪುರುಷರು ನೆರೆಯಲು ಕಾರಣರಾದರು. 

ಜವಾಹರ್‌ಲಾಲ್‌ ನೆಹರೂ ಅವರ ಈ ಚಿತ್ರವನ್ನು ನೋಡಿ : 

ಗುರುವಿನ ಪಾದಗಳ ಬಳಿ ಕುಳಿತು ಧ್ಯಾನಮಾಡುತ್ತಿರುವ ಎನೀತ ಶಿಷ್ಠನೋ, ತನ್ನ ಆರಾಧ್ಯ 
ದೇವತೆಯ ಎದುರು ಭಕ್ತಿಭಾವದಿಂದ ಕುಳಿತಿರುವ ನಿಷ್ಠಾವಂತ ಭಕ್ಷನೋ ಎಂಬಂತೆ ಗಾಂಧೀಜಿಯವರ 
ಎದುರಿಗೆ ವಿನಮ್ರ ಭಾವದಿಂದ ಮಂಡಿಯೂರಿ ಕುಳಿತಿರುವ ನೆಹರೂ ಅವರನ್ನು ನಾನು ಅನೇಕ ಸಲ 
ನೋಡಿದ್ದೇನೆ. ಹೊರಗಣ ಜಗತ್ತಿನಲ್ಲಿ ಸಿಂಹದಂತೆ ಗರ್ಜಿಸುತ್ತಿದ್ದ ಈ ನರಸಿಂಹ ಗಾಂಧೀಜಿಯವರ 
ಪೂರ್ಣಕುಟಿಯನ್ನು ಪವೇಶಿಸುತ್ತಿದ್ದಂತೆಯೇ ಗಾಂಧೀಜಿಯವರು ಸಾಕಿಕೊಂಡಿದ್ದ ಮೇಕೆಗಿಂತಲೂ ಹೆಚ್ಚು 
ಸೌಮ್ಯವೂ, ನಮವೂ ಆಗಿಬಿಡುತ್ತಿದ್ದರು. ಆದರೆ, ಅದರಲ್ಲಿ ದೈನ್ಯ ಇರುತ್ತಿರಲಿಲ್ಲ. ವರುಷಗಳ 


2೦೦1 


ತರುವಾಯ ತವರಿಗೆ ಬಂದ ಕುಲವಧುವಿನ ಶಾಲೀನತೆ ಅದರಲ್ಲಿರುತ್ತಿತ್ತು ರಣಾಂಗಣದಲ್ಲಿ ಅದ್ಭುತ 
ಪರಾಕಮವನ್ನು ಪುದರ್ಶಿಸಿ, ತಂದೆಯ ವಾತ್ರಲ್ಯದ ನೆರಳಿನಲ್ಲಿ ವಿಶ್ರಮಿಸಲು ಬಂದಿರುವ ಧೀರ ಬಾಲಕನ 
ಮರ್ಯಾದಾಶೀಲತೆ ಅದರಲ್ಲಿ ಗೋಚರಿಸುತ್ತಿತ್ತು ನೆಹರೂ ಅವರು ಸಿಗರೇಟು ಸೇದುತ್ತಿದ್ದರೆಂಬುದು 
ಎಲ್ಲರಿಗೂ ಗೊತ್ತಿದೆ. ಆದರೆ ಗಾಂಧೀಜಿಯವರ ಎದುರಿಗೆ ಅವರು ಸಿಗರೇಟು ಸೇದಿದ್ದನ್ನು ನಾನೆಂದೂ 
ಕಾಣಲಿಲ್ಲ 

ಒಮ್ಮೆ ಯಾವುದೋ ಒಂದು ಮಹತ್ವಪೂರ್ಣ ಸಮಸ್ಯೆಯ ಬಗ್ಗೆ ಗಾಂಧೀಜಿಯವರೊಡನೆ 
ಚರ್ಚಿಸುವ ಸಲುವಾಗಿ ನೆಹರೂ ಅವರು ಸೇವಾಗ್ರಾಮಕ್ಕೆ ಬಂದಿದ್ದರು. ಗಾ೦ಧೀಜಿಯವರೊಡನೆ 
ಮಾತುಕತೆ ನಡೆಸಿ ಅವರು ಪರ್ಣಕುಟಿಯ ಮಾಂಡಕ್ಕೆ ಬಂದೊಡನೆಯೇ ಪತ್ರಿಕಾ ವರದಿಗಾರರಲ್ಲೊಬ್ಬರು 
ಅವರಿಗೆ ಸಿಗರೇಟನ್ನು ಕೊಡಲು ಮುಂದೆ ಬಂದರು. ಆಗ ನೆಹರೂ ಅವರು ಗಾಂಧೀಜಿಯವರ 
ಕೋಣೆಯ ಕಿಟಕಿಯತ್ತ ಬೆರಳುಮಾಡಿ ತೋರಿಸಿ ಮೂಗಿನ ಮೇಲೆ ಬೆರಳಿಟ್ಟುಕೊ೦ಡು, ಸಿಗರೇಟನ್ನು 
ನಿರಾಕರಿಸಿದರು. “ಎಂಥ ಮೂರ್ಬಿನಯ್ಯ ನೀನು! ಈ ವೃದ್ಧ ತಂದೆ ಇಷ್ಟು ಹತ್ತಿರದಲ್ಲಿರುವಾಗ 
ನಾನು ಸಿಗರೇಟನ್ನು ಸೇದಲೆ 7” ಎಂದು ಹೇಳುವಂತೆ ತೋರುತ್ತಿತ್ತು 

ಆಗಿನ ಅವರ ಭಾವ ಹಾಗೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ದ ಆ ಭಂಗಿ ಇಂದೂ 
ನನ್ನ ಕಣ್ಣಿನ ಮುಂದೆ ನಿಚ್ಚಳವಾಗಿ ನಿಂತಿದೆ. 

ಪರಚುರೆ ಶಾಸ್ತ್ರಿಗಳಿಗೆ ಗಾಂಧೀಜಿಯವರು ಮಾಡಿದ ಆ ಸೇವೆ 

ರಾಷ್ಟ್ರೀಯ ಕಾರ್ಯಕರ್ತರಾಗಿದ್ದ ಪರಚುರೆ ಶಾಸ್ತ್ರಿಗಳು ಕುಷ್ಟ ರೋಗಕ್ಕೆ ತುತ್ತಾಗಿ, ಬಾಳಿನ 
ಬಗೆಗೇ ಬೇಸತ್ತಿದ್ದರು. ಇಂಥ ಬಾಳನ್ನು ಕೊನೆಗಾಣಿಸಲೆಂದೇ ಅವರು ಹರಿದ್ದಾರಕ್ಕೆ ಹೋಗಿದ್ದರು. 
ಅಲ್ಲಿ ಜಲಸಮಾಧಿ ಹೊಂದಬೇಕೆಂಬುದು ಅವರ ಮನಸ್ಸಿನ ಇಚ್ಛೆಯಾಗಿತ್ತು. ಆದರೆ, ಅವರಿಗೆ 
ಗಾಂಧೀಜಿ ಕಾಗದ ಬರೆದು ಆ ವಿಚಾರದತ್ತಣಿಂದ ಅವರ ಮನಸ್ಸನ್ನು ತಿರುಗಿಸಿದರು; ಅವರನ್ನು 
ಸೇವಾಗಾಮಕ್ಕೇ ಕರೆಸಿಕೊಂಡರು. ಹರಿದ್ವಾರದಿಂದ ಸೇವಾ ಗ್ರಾಮಕ್ಕೆ ಹೋಗುವ ಹಾದಿಯಲ್ಲಿ ೨೬ 
ಅಕ್ಟೋಬರ್‌ ೧೯೩೯ರಂದು ಅವರು ದೆಹಲಿಯಲ್ಲಿನ ನಮ್ಮ ಹರಿಜನ ನಿವಾಸದಲ್ಲಿ ತಂಗಿದ್ದರು. ಪಂಡಿತ 
ವಿಯೋಗಿ ಹರಿಯವರ ಸೂಚನೆಯ ಮೇರೆಗೆ, ನಾನೂ ಒಬ್ಬ ಮಹಾರಾಷ್ಟ್ರೀಯನೆಂಬ ಕಾರಣದ 
ಮೇಲೆ, ನಾನು ಅವರನ್ನು ಕಂಡಿದ್ದೆ. ವಿರೂಪಗೊಂಡಿದ್ದ ಆಗಿನ ಅವರ ಶರೀರವನ್ನು ಕಂಡು 
ಹೆದರಿಕೆಯಿಂದ ನನ್ನ ಮೈಮೇಲಿ ಮುಳ್ಳುಗಳು ಮೂಡಿದಂತಾಗಿತ್ತು ಗಾಂಧೀಜಿಯವರು ಅಕಾರಣವಾಗಿ 
ಅವರ ಆತ್ಮಹತ್ಯೆಯ ಪ್ರಯತ್ನವನ್ನು ತಡೆಗಟ್ಟದ್ದಾರೆ ಎಂದೆನಿಸಿತು. ಆದರೆ, ಸೇವಾಗ್ರಾಮಕ್ಕೆ ಹೋದ 
ತರುವಾಯ, ಗಾಂಧೀಜಿಯವರೇ ಸ್ವತಃ ಪರಚುರೆ ಶಾಸ್ತ್ರಿಗಳಿಗೆ ಮಾಲೀಶ್‌ ಮಾಡುತ್ತಿದ್ದುದನ್ನು ಕಂಡಾಗ, 
ಆಶ್ರಮದಲ್ಲಿದ್ದ ಇತರ ಕಾರ್ಯಕರ್ತರು ಶಾಸ್ತ್ರಿಗಳ ಸೇವೆ ಮಾಡುವ ಸಿದ್ಧತೆಯನ್ನು ನಡೆಸುತ್ತಿದ್ದಾಗಲೂ 
ಅಥವಾ ತಾವೇ ಸೇವೆ ಮಾಡುವುದಾಗಿ ಒತ್ತಾಯಪಡಿಸುತ್ತಿದ್ದಾಗಲೂ ಅವರ ಮಾತನ್ನು ಕೇಳದೆ 
ಗಾಂಧೀಜಿಯವರೇ ಸ್ವತಃ ಸೇವೆಯಲ್ಲಿ ತೊಡಗುತ್ತಿದ್ದುದನ್ನು ನೋಡಿದಾಗ, ದೆಹಲಿಯಲ್ಲಿ ಅವರ ಬಗ್ಗೆ 
ನಾನು ನನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡಿದ್ದ ಭಾವನೆಗಳ ಬಗ್ಗೆ ನನಗೇ ನಾಚಿಕೆಯಾಯಿತು. 
ನಿರ್ಭಯವಾಗಿಯೂ, ಮಮತೆಯಿ೦ದಲೂ ರೋಗಿಗಳ ಶುಶ್ರೂಷೆಯಲ್ಲಿ ತೊಡಗುತ್ತಿದ್ದ ಮಹಾತ್ಮ 


20೮1] 


ಗಾಂಧೀಜಿಯವರ ಬಗ್ಗೆ ನನ್ನ ಆದರ ನೂರ್ವಡಿಯಾಯಿತು. 

ಸೇವಾಗ್ರಾಮದ ಹಾದಿಯಲ್ಲಿ ಸಿಕ್ಕುತ್ತಿದ್ದ ಆ ಗಡಿನಾಡಿನ ಗಾಂಧಿ | 

ಗಡಿನಾಡಿನ ಗಾಂಧಿ ಅಬ್ದುಲ್‌ ಗಫಾರ್‌ ಖಾನರ ನೆನಪಾಗುತ್ತಿದ್ದಂತೆಯೇ ಅನೇಕಾನೇಕ 
ಭಾವನೆಗಳಿಂದ ನನ್ನ ಹೃದಯ ತುಂಬಿಬರುತ್ತದೆ ; ಎದೆಯಲ್ಲಿ ವಿಚಿತ್ರ ತಳಮಳ ಉಂಟಾಗುತ್ತದೆ. 
“ಭಾರತೀಯರಿಗೆ ಸ್ವರಾಜ್ಯ ಲಭ್ಯವಾಯಿತು; ಮುಸಲ್ಮಾನರಿಗೆ ಪಾಕೀಸ್ತಾನ ದೊರೆಯಿತು; ಆದರೆ 
ಸ್ವಾತಂತ್ರ್ಯ ಸಮರದ ಈ ನಿರ್ಭೀತ ವೀರನಿಗೆ, ಈ ಸ್ವಾತಂತ್ರ್ಯ ಸಿಂಹನಿಗೆ ದೊರೆತುದಾದರೂ ಏನು ? 
ಪಾಕೀಸ್ವಾನದಲ್ಲಿ ಕಾರಾಗೃಹವಾಸ [ ಅತ್ಯಂತ ದೌರ್ಭಾಗ್ಯದ ಹಾಗೂ ನಾಚಿಕೆಗೇಡಿನ ಸಂಗತಿಯೆಂದರೆ 
ನಮ್ಮ ಈ ಆದರಣೀಯ ನಾಯಕನನ್ನು ಸೆರೆಮನೆಯಿಂದ ಬಿಡಿಸುವ ವಿಷಯದಲ್ಲಿ ನಾವೇನೂ 
ಮಾಡಲಾರದೆ ಹೋದುದು. ಎಂಥ ಅಸಹಾಯಕತೆ | ಸ್ವಾತಂತ್ರ ದ ಎಂಥ ವಿಡಂಬನೆ !” ಎಂಬೆಲ್ಲ 
ಯೋಚನೆಗಳು ನನ್ನನ್ನು ಕಾಡತೊಡಗುತ್ತವೆ. 

ಹಾಗೆ ನೋಡಿದರೆ ಗಡಿನಾಡು ಗಾಂಧಿಯವರ ವೈಯಕ್ತಿಕ ಪರಿಚಯ ನನಗೆ ಇರಲೇ ಇಲ್ಲ. 
ಆದರೆ, ಸೇವಾಗ್ರಾಮಕ್ಕೆ ಹೋಗಿ-ಬಂದು ಮಾಡುವಾಗ ನಾನು ಅವರನ್ನು ಅನೇಕ ಸಲ ನೋಡಿದ್ದೆ. 
ವರ್ಧಾ-ಸೇವಾಗ್ರಾವ ರಸ್ತೆಯಲ್ಲಿ ಅವರು ಆಗಿಂದಾಗ್ಗೆ ಗಾಳಿಸಂಚಾರಕ್ಕೆ ಹೊರಡುತ್ತಿದ್ದರು. ಬೆಟ್ಟದಂತಿದ್ದ 
ಆ ಮಜಬೂತಾದ ಮೈಕಟ್ಟಿನ ವ್ಯಕ್ತಿ ಮಾಂಸಖಂಡಗಳೆಲ್ಲ ಕ್ಷೀಣಿಸಿ ಒಣಗಿಕೊ೦ಡು ಹೋಗಿದ್ದುದರಿಂದ 
ತುಂಬ ಸಣಕಲಾಗಿಯೂ ಎಂದಿಗಿಂತಲೂ ಹೆಚ್ಚು ಎತ್ತರವಾಗಿಯೂ ಕಾಣಿಸುತ್ತಿದ್ದರು. ಅನೇಕ ಸಲ 
ಗಾಂಧೀಜಿಯವರೊಡನೆ ನಿಂತುಕೊಂಡೇ ಮಾತನಾಡುತ್ತಿದ್ದ ಅವರನ್ನು ನಾನು ಕಂಡಿದ್ದೆ. ಈ ಇಬ್ಬರ 
ನಡುವಣ ಶಾರೀರಕ ಅಂತರದ ಚಿತ್ರ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಶಾರೀರಕವಾಗಿ ಅಷ್ಟೊಂದು ಅಂತರ 
ಇದ್ದರೂ, ಮಾನಸಿಕವಾಗಿ ಇಬ್ಬರೂ ಒಂದೇ ರೀತಿಯಾಗಿ-ಹಿಮಾಲಯದಂತೆ ವಿಶಾಲವೂ ಉತ್ತುಂಗವೂ 
ಆಗಿ-ಇದ್ದರು. ಗಡಿನಾಡು ಗಾಂಧಿಯವರ ಮುಖದ ವೇಲೆ ಒಂದು ಸೌಮ್ಯ ತೇಜೋ ವಲಯವಿರುತ್ತಿತ್ತು 
; ಶಿಶುಸುಲಭ ಮುಗ್ಧಸ್ಥಿತದ ವಿಲಾಸವನ್ನೂ ಅಲ್ಲಿ ಕಾಣಬಹುದಾಗಿತ್ತು ಅವರನ್ನು ನೋಡಿದರೆ, ಈ 
ವ್ಯಕ್ತಿ ಮಹಾಭಯಂಕರರೂ, ಕೂರರೂ ಎಂದು ಭಾವಿಸಲಾಗಿರುವ ಪಠಾಣರ ವರ್ಗಕ್ಕೆ ಸೇರಿದವರೆಂಬ 
ನಂಬಿಕೆಯೇ ಮೂಡುತ್ತಿರಲಿಲ್ಲ. ಅವರನ್ನು ನೋಡಿದರೆ ಗಾಂಧೀಜಿಯವರ ಅಹಿಂಸಾತ್ಮಕ ಮಾರ್ಗದ 
ಸಾಮರ್ಥ್ಯವೇ ಸಾಕ್ಷಾತ್ಯಾರಗೊಂಡ ಅನುಭವವಾಗುತ್ತಿತ್ತು ಅವರಿಗೆ ನಮಸ್ಸಾರ ಮಾಡಿದಾಗ ಯಾವುದೋ 
ಪುನೀತ ಕಾರ್ಯವನ್ನೆಸಗಿದಂಥ ಧನ್ಯತೆಯ ಭಾವ ಮನಸ್ಸನ್ನು ಆವರಿಸಿಕೊಳ್ಳುತ್ತಿತ್ತು 

ಗಾಂಧೀಜಿಯವರ ಆ ಅಶ್ರುಪೂರ್ಣ ನೇತ್ರಗಳು | 

೩೦ ನವೆಂಬರ್‌ ೧೯೪೫ರ ನನ್ನ ದಿನಚರಿಯಲ್ಲಿ ಈ ಕೆಳಗೆ ಕಾಣಿಸಿರುವ ವರ್ಣನೆ ಲಿಪಿಬದ್ಧ 
ವಾಗಿದೆ : 

“ಇಂದು ಬೆಳಿಗ್ಗೆ 'ಅಂಚಿ-ರೈಲಿ'ನಲ್ಲಿ ಗಾಂಧೀಜಿಯವರು ಕಲ್ಪತ್ರೆಗೆ ಹೊರಟುಹೋದರು. ನಡುವೆ 
ಸುಮಾರು ಐದು-ಹತ್ತು ನಿಮಿಷಗಳವರೆಗೆ ಅವರು ಮಹಿಳಾ ಆಶ್ರಮದಲ್ಲಿ ತಂಗಿದ್ದರು. ಚಿಕ್ಕ-ಪುಟ್ಟ 
ಹುಡುಗಿಯರು "ಗರಬಾ' ದೃಶ್ಯವನ್ನು ಪ್ರದರ್ಶಿಸಿದರು. ತರುವಾಯ ಆಶ್ರಮದ ಹುಡುಗಿಯರೇ 
ನೂತಿದ್ದ ನೂಲಿನಿಂದ ತಯಾರಿಸಿದ್ದ ಬಿಳಿಯ ಸೀರೆಯೊಂದನ್ನು ಗಾಂಧೀಜಿಯವರಿಗೆ ಅರ್ಪಿಸಲಾಯಿತು. 


XXIV 


ವಾಸ್ತವವಾಗಿ, ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬದಂದು ಅವರಿಗೆ ಇಂಥ ಸೀರೆಯೊಂದನ್ನು 
ಅರ್ಪಿಸಲಾಗುತ್ತಿತ್ತು ಆದರೆ, ಈ ವರ್ಷ ತಮ್ಮ ಹುಟ್ಟುಹಬ್ಬದಂದು ಅವರು ಇಲ್ಲಿ ಇರಲಿಲ್ಲವಾದ್ದರಿಂದ 
ಈ ಕಾರ್ಯಕ್ರಮ ನಡೆದಿರಲಿಲ್ಲ. ಸೀರೆಯನ್ನು ಕೈಗೆ ತೆಗೆದುಕೊಳ್ಳುತ್ತಿದ್ದಂತೆಯೇ ಅವರಿಗೆ ಹೃದಯ 
ತುಂಬಿ ಬಂದಂತೆ ಆಯಿತು. ಅವರ ಕಣ್ಣಿನಿಂದ ಪಳಪಳನೆ ಕಣ್ಣೀರ ಹನಿಗಳು ತೊಟ್ಟಕ್ಕಿದುವು. 
ಕಠೋರ ಸಂಯಮದಿಂದ ತಮೈಲ್ಲ ದುಃಖವನ್ನೂ ನುಂಗಿಕೊಂಡು ಉದಾಸಪೂರ್ಣ ನಗೆಯೊಂದನ್ನು 
ಅವರು ಬೀರದೆ ಇದ್ದಿದ್ದರೆ, ಅಲ್ಲಿ ನೆರೆದಿದ್ದ ವ್ಯಕ್ತಿಗಳೆಲ್ಲ ಅತ್ತೇಬಿಡುತ್ತಿದ್ದರು. ಅವರು ಇಷ್ಟೊಂದು 
ವಿಚಲಿತರಾಗಲು ಕಾರಣವೇನು ? ಜೀವನದ ಜೊತೆಗಾತಿಯಾಗಿದ್ದ ಕಸ್ತೂರ್‌ ಬಾ ಅವರ ನೆನಪು ನುಗ್ಗಿ 
ಬಂದಿರಬಹುದು ; ಏಕೆಂದರೆ, ಬಾ ಅವರಿಗೆಂದೇ ಮಹಿಳಾ ಆಶ್ರಮದ ವಿದ್ಯಾರ್ಥಿನಿಯರು ಆ ಸೀರೆಯನ್ನು 
ಗಾಂಧೀಜಿಯವರಿಗೆ ಅರ್ಪಿಸುತ್ತಿದ್ದರು. ಆ ಸೀರೆಯನ್ನು ನೋಡಿದಾಗ, ಗೂಂಡಾಗಳ ಪಾಶವಿಕ 
ಅತ್ಯಾಚಾರಕ್ಕೆ ತುತ್ತಾಗಿದ್ದ ಬಂಗಾಳದ ಸಹಸ್ರಾರು ಮಂದಿ ಅಭಾಗಿನೀ ಮಹಿಳೆಯರ 
ನೆನಪಾಗಿದ್ದಿರಲೂಬಹುದು. ಈಗ್ಗೆ ಕೆಲವು ದಿವಸಗಳ ಹಿಂದೆ ತಾನೇ ಅವರು “ನನ್ನೆದೆಯಲ್ಲಿ ಜ್ವಾಲೆ 
ಭುಗಿಲೆದ್ದಿದೆ' ಎಂದಿದ್ದರು. ಸರ್ಕಾರದಲ್ಲೂ ಜನತೆಯಲ್ಲೂ ಹಿಂಸಾತ್ಮಕ ಪ್ರವೃತ್ತಿ ಹೆಚ್ಚುತ್ತಿರುವುದನ್ನು 
ಕಂಡು ಅವರು ಒಳಗಿಂದೊಳಗೇ ದಹಿಸಿ ಹೋಗುತ್ತಿರಲಿಲ್ಲ ವಷ್ಟೆ ರ 

ಇಷ್ಟೊಂದು ದುಃಖಪೂರ್ಣವಾಗಿದ್ದ ಗಾಂಧೀಜಿಯವರ ಮುಖವನ್ನು ನಾನೆಂದೂ ನೋಡಿರಲಿಲ್ಲ 
ಅವರ ಆ ಅಶ್ರುಪೂರ್ಣ ನೇತ್ರಗಳು ಇಂದೂ ನನ್ನ ಕಣ್ಣಿನಿಂದ ಮರೆಯಾಗಿಲ್ಲ. 

ಒಂದಲ್ಲ ಎರಡಲ್ಲ ಇಂಥ ಅನೇಕ ವ್ಯಕ್ತಿಗಳ-ಪ್ರಸ೦ಗಗಳ ಇಣುಕುನೋಟಗಳು ಸೇವಾಗಾಮದ 
ಪರಿಸರದಲ್ಲಿ ಕಾಣದೊರೆಯುತ್ತಿದ್ದುವು. ಆದರೆ, ಅವುಗಳನ್ನು ಬರೆದು ಇಡಬೇಕೆಂಬ ವಿಚಾರ ಆಗ 
ನನಗೆ ಹೊಳೆಯಲಿಲ್ಲ. ನನ್ನ ಸ್ಮೃತಿಪಟದಲ್ಲಿ ಅಂಕಿತಗೊಂಡಿದ್ದ ಹಾಗೂ ದಿನಚರಿಯಲ್ಲಿ ನಮೂದಿಸಿದ್ದ 
ಕೆಲವೊಂದು ಘಟನೆಗಳ ಶಬ್ದಚಿತ್ರವನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದೇನೆ. ನನ್ನಂಥ ಸಾಮಾನ್ಯ ವ್ಯಕ್ತಿ 
ಗಾಂಧೀಜಿಯವರಂಥ ವಿಭೂತಿಪ್ರರುಷರ ವಿಷಯದಲ್ಲಿ, ಇತರರ ದೃಷ್ಟಿಯಿಂದ ಸಾಧಾರಣವೆನ್ನಬಹುದಾದ 
ಹಾಗೂ ವೈಯಕ್ತಿಕ ಸ್ವರೂಪದ ಘಟನೆಗಳನ್ನು ಬೆಳಕಿಗೆ ತರುವುದರ ಔಚಿತ್ಯವೇನು ಎಂಬುದನ್ನು 
ಚರ್ಚಿಸುವ ಅಧಿಕಾರ ನನಗಿಲ್ಲ. ಪೂಜ್ಯ ಶ್ರೀ ಕಾಲೇಲ್ಕರ್‌ ಅವರು ತಮ್ಮ ಪಸ್ತಾವನೆಯಲ್ಲಿ ತಮ್ಮ 
ದೃಷ್ಟಿಯಿಂದ ಈ ಪಕ್ಚೆಗೊ೦ದು ಉತ್ತರವನ್ನು ಕೊಟ್ಟಿದ್ದಾರೆ. 

೧೯೫೩ರಲ್ಲಿ ಈ ಕಿರುಹೊತ್ತಗೆಯ ಮೊದಲ ಆವೃತ್ತಿಯನ್ನು ವರಾಠಿ ಭಾಷೆಯಲ್ಲಿ ಘಟಿಸಿದೆ. 
ಮರಾಠಿ ಓದುಗರು ಮತ್ತು ವಿಮರ್ಶಕರು ಇದಕ್ಕೆ ಒಳ್ಳೆಯ ಸ್ವಾಗತ ನೀಡಿದರು. ಅನಂತರ ೧೯೬೧ರಲ್ಲಿ 
ಇದರ ಎರಡನೆಯ ಆವೃತ್ತಿ ಜೋಶಿ ಮತ್ತು ಲೋಖಂಡೇ ಪಕಾಶನ ಸಂಸ್ಥೆಯ ಮೂಲಕ ಹೊರಬಂದಿತು. 
ಆಗ ಅದರಲ್ಲಿ ಕೆಲವೊಂದು ಘಟನೆಗಳನ್ನು ಹೆಚ್ಚಾಗಿ ಸೇರಿಸಲಾಯಿತು. ಅವುಗಳಲ್ಲಿ ಕೆಲವು ಘಟನೆಗಳು 
ಮೊದಲ ಆವೃತ್ತಿಯ ಪಕಟಣೆಯ ತರುವಾಯ ನೆನಪಿಗೆ ಬ೦ದವಾಗಿದ್ದರೆ, ಇನ್ನು ಕೆಲವು ಘಟನೆಗಳ 
ನಾಮಮಾತ್ರ ಉಲ್ಲೇಖ ಮೊದಲ ಆವೃತ್ತಿಯಲ್ಲಿ ಬಂದಿತ್ತು ಇಂಥ ಘಟನೆಗಳನ್ನು ಎರಡನೆಯ 
ಆವೃತ್ತಿಯಲ್ಲಿ ವಿಸ್ತರಿಸಿ ಬರೆಯಲಾಯಿತು. 

ಅನಂತರ ಈ ಪ್ರಸ್ತದ ಹಿಂದೀ, ಗುಜರಾತಿ ಮತ್ತು ಇಂಗ್ಲಿಷ ಭಾಷಾಂತರಗಳು ಘಟವಾದುವು. 


XXV 


ಕೇರಳದಲ್ಲಿ ಹಿಂದೀ ಪರೀಕ್ಷೆಯೊಂದಕ್ಕೆ ಇದರ ಹಿಂದೀ ಆವೃತ್ತಿಯನ್ನು ಪಠ್ಯಪುಸ್ತಕವಾಗಿ 
ಗೊತ್ತುಪಡಿಸಿದ್ದರಿಂದ ಹಿಂದೀ ಅನುವಾದದ ಎರಡನೆಯ ಆವೃತ್ತಿಯೂ ಪಕಟವಾಯಿತು. ಗುಜರಾತಿ 
ಅನುವಾದಕ್ಕೆ ಭಾರತ ಸರ್ಕಾರ ಒಂದು ಸಾವಿರ ರೂಪಾಯಿಗಳ ಬಹುಮಾನವನ್ನು (ಅನುವಾದಕರಿಗೆ) 
ಕೊಟ್ಟಿತು. ಇದೂ ಎರಡನೆಯ ಆವೃತ್ತಿಯನ್ನು ಕಂಡಿತು. ಇಂಗ್ಲಿಷ್‌ ಭಾಷಾಂತರದ ಬಗ್ಗೆ 
ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತ ಮುಂಬಯಿಯ 'ಟೈಮ್ಸ್‌ ಆಫ್‌ ಇಂಡಿಯಾ' ಪತ್ರಿಕೆ ೧೨-೧- 
೧೯೬೯ರ ತನ್ನ ಸಂಚಿಕೆಯಲ್ಲಿ ಈ ರೀತಿ ಬರೆಯಿತು: "When some one takes up the task of 
writing an account of Bapu as Bapu and not as a political leader it is books like 
this—based on the personal experience of people who knew him and worked for 
him—that will form the source material. Originally written in Marathi by 
translating it into English and making it available to a large public a distinct 
service has been rendered to those who are interested in knowing Bapu." 

ಇದರ ಶ್ರೇಯಸ್ಸು ಶ್ರೀ ಮೊ. 717. . ಷಹಾಣೆ ಅವರಿಗೆ ಸಲ್ಲತಕ್ಕದ್ದು, ಅವರು ನನ್ನ ಮೇಲಿನ 
ಸ್ನೇಹ ವಿಶ್ವಾಸಗಳಿಂದ ಇಂಗ್ಲಿಷ ಭಾಷಾಂತರವನ್ನು ಸಿದ್ಧಪಡಿಸಿದರು. ಅವರು ಹಾಗೆ ಮಾಡದಿದ್ದರೆ, 
ಬಹುಶಃ ಭಾರತೀಯ ಭಾಷೆಗಳ ನಾಲ್ಕು ಗೋಡೆಗಳ ನಡುವೆಯೇ ಇದು ಅಡಗಿಕೊಂಡಿರುತ್ತಿತ್ತು 
ಇದಕ್ಕೆ ಜಾಗತಿಕ ಪ್ರಾಚುರ್ಯವನ್ನು ದೊರಕಿಸಿಕೊಟ್ಟುದಕ್ಕಾಗಿ ಅವರಿಗೆ ನನ್ನ ವಂದನೆಗಳು. 

ಇದು ಈ ಪುಸ್ತಕದ ಮೂರನೆಯ ಆವೃತ್ತಿ ಈ ಮೊದಲಿನ ಎಲ್ಲ ಆವೃತ್ತಿಗಳಿಗಿಂತಲೂ 
ಹೆಚ್ಚಿನ ಮಾಹಿತಿ ಈ ಆವೃತ್ತಿಯಲ್ಲಿ ಸಂಗ್ರಹಿತವಾಗಿದೆ. (ಹಿ೦ದಿ ಮತ್ತು ಇಂಗ್ಲಿಷ್‌ ಆವೃತ್ತಿಗಳಲ್ಲೂ 
ಕೆಲವೊಂದು ಹೆಚ್ಚಿನ ಮಾಹಿತಿಗಳನ್ನು ಮಾತ್ರ ಸೇರಿಸಿದ್ದೆ) ಗಾಂಧೀ ಜನ್ಮ ಶತಾಬ್ದಿಯ ನಿಮಿತ್ತವಾಗಿ 
ಇದರ ಮೂರನೆಯ ಆವೃತ್ತಿ ಪ್ರಕಟವಾಗುವ ಸುಯೋಗ ಲಭ್ಯವಾಗಿದೆ. ಇದು ನನಗೆ 
ಸಂತೋಷವನ್ನುಂಟುಮಾಡಿದೆ. 


ಗಾಂಧೀ ಪುಣ್ಯತಿಥಿ ೧೯೭೦ 
ಶ್ರೀ ರಫುವಂಶ ಶ್ರೀಪಾದ ಜೋಶಿ 
ಪ್ರಣೆ೪ 


XXVi 


ವಿಶುದ್ಧ ಲೋಕಸಂಗ್ರಹದ ಮಾದರಿ 


ಗಾಂಧೀಜಿಯವರ ಜೀವನ, ಅವರ ಜೀವನ-ಕಾರ್ಯ ಹಾಗೂ ಅವರ ಆತ್ಮ-ಬಲಿದಾನ-- 
ಈ ಮೂರೂ ಸಂಗತಿಗಳು ಅನಂತಮುಖವನ್ನುಳ್ಳ ರತ್ನದಂತಿವೆ. ಮುಂಬರುವ ತಲೆಮಾರುಗಳು 
ಮಾತ್ರವೇ ಅವುಗಳನ್ನು ಒರೆ ಹಚ್ಚುಲ್ಲವು. ಇಂದಿನ ನಮ್ಮ ಕಾರ್ವ ಕೇವಲ ಪರಿಶೀಲನಾತ್ಮಕ ಸ್ವರೂಪದ್ದು 
ಈ ಕಾರ್ಯವನ್ನು ಅದೆಷ್ಟು ವಿಧದ ದೃಷ್ಟಿಕೋನಗಳಿಂದ ಮಾಡಬಹುದೆಂದರೆ ಗಾಂಧೀಜಿಯವರ 
ಅತ್ಯಲ್ಪ ಸಹವಾಸ ದೊರೆತಿದ್ದಂಥ ಎಲ್ಲ ಸಮಕಾಲೀನ ವ್ಯಕ್ತಿಗಳೂ ಈ ಕಾರ್ಯದಲ್ಲಿ ಸಹಕುಸಬಹುದಾಗಿದೆ. 

ಗಾಂಧೀಜಿಯವರು ಸ್ವತಃ ಅಥವಾ ಇತರರ ಮೂಲಕ ಪರೀಕ್ಷಿಸದೆ ಇದ್ದಂಥ ಅಥವಾ ಕುಷ್ಟ 
ನೇರ ಅನುಭವವನ್ನು ಪಡೆಯದೆ ಇದ್ದಂಥ ಮಾನವ ಜೀವನದ--ವ್ಯಕ್ತಿಗತ ಹಾಗೂ ಸಾಮಾಜಿಕ 
ಜೀವನದ--ಯಾವೊ೦ದು ಮುಖವೂ ಇಲ್ಲ. ಲಕ್ಷಾಂತರ ಜನರೊಡನೆ ಸಂಪರ್ಕವನ್ನು 
ಸ್ಥಾಪಿಸಿಕೊಂಡಿದ್ದಂಥ, ಕೋಟ್ಯಂತರ ಜನರ ಜೀವನದಲ್ಲಿ-ಅದರಲ್ಲಿಯೂ ಜೀವನದ ಎಲ್ಲ 
ಕ್ಷೇತ್ರಗಳಲ್ಲಿಯೂ-ಕ್ರಾಂತಿಯನ್ನೆಸಗಿದಂಥ ಒಬ್ಬ ವ್ಯಕ್ತಿಯ ಬಗೆಗೆ ಪ್ರಾಮಾಣಿಕತೆಯಿಂದ ಕೂಡಿದ 
ಹಾಗೂ ವ್ಯವಸ್ಥಿತ ಸ್ವರೂಪದ ಮಾಹಿತಿಯನ್ನು ಅದೆಷ್ಟು ಪ್ರಮಾಣದಲ್ಲಿ ಸಂಗಹಿಸಬಹುದೋ ಅಷ್ಟೂ 
ಪ್ರಮಾಣದಲ್ಲಿ ಸಂಗ್ರಹಿಸಬೇಕು. ಒಬ್ಬ ವ್ಯಕ್ತಿ ಒ೦ದು ಚಿತ್ರವನ್ನು ಕೊಟ್ಟರೆ, ಬೇರೊಬ್ಬನ ವಿವರಣೆಯ 
ಸಂದರ್ಭದಲ್ಲಿ ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ. ಶಕುಂತಲೆಯ ಚಿತ್ರವನ್ನು 
ರಚಿಸುತ್ತಾ ಕಾಳಿದಾಸನ ದುಷ್ಕಂತ ಹೀಗೆ ಹೇಳುತ್ತಾನೆ : 

ಯದ್ಯತ್‌ ಸಾಧು ನ ಚಿತ್ರೇ ಸ್ಕಾತ್‌ ಕ್ರಿಯತೇ ತತ್ತದನ್ಯಥಾ । 
ತಥಾಪಿ ತಸ್ಯಾ ಲಾವಣ್ಯಂ ರೇಖಯಾ ಕಿಂಚಿದನ್ನಿತಮ್‌ m೧! 

ದುಷ್ಠಂತನೇನೋ ಶಕುಂತಲೆಯ ಲಾವಣ್ಯವನ್ನು ಮಾತ್ರ ಚಿತ್ರಿಸಬೇಕಾಗಿತ್ತು ಗಾಂಧೀಜಿಯವರ 
ಬಗ್ಗೆಯಾದರೋ ನಾವು ಜಾಗತಿಕ ರಂಗಭೂಮಿಯಲ್ಲಿ ಚಿರಂತನ ಕಾರ್ಯವನ್ನೆಸಗಿದ 
ಯುಗಪುರುಷನೊಬ್ಬನ ವ್ಯಕ್ತಿತ್ವವನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇವೆ. ಹೀಗಾಗಿ, 
ಅಸಂಖ್ಯಾತ ಚಿತ್ರಗಳನ್ನು ಒಂದುಗೂಡಿಸಿದಾಗ ಗಾಂಧೀಜಿಯವರ ವಿಭೂತ್ಯಾತ್ಮಕ ವ್ಯಕ್ತಿತ್ವದ ಆಳವನ್ನು 
ನಾವು ತಲುಪಬಹುದೇನೋ. 

ಭಕ್ತಿಯೊಂದಿಗೆ ಆಲಸ್ಕವನ್ನೂ ಸೇರಿಸಿ, ನಾವುಗಳು ಜೀವನಚರಿತ್ರೆಯನ್ನು ಬರೆಯುವುದಕ್ಕೆ 
ಬದಲಾಗಿ ಮಾಹಾತ್ಮ್ಯ ಗಂಥಗಳನ್ನು ರಚಿಸುವ ಕಾರ್ಯವನ್ನು ಒಂದೇ ಸಮನೆ ಮಾಡುತ್ತ ಬಂದಿದ್ದೇವೆ. 


1. ಚಿತ್ರದೊಳು ಆವುದಾವುದಸಾಧುವೆನಿಸಿರುವುದದನು ತಿರ್ದಬಹುದು ಅಂತಿರ್ದುಮವಳ ಲಾವಣ್ಯ 
ಕಿಂಚಿನ್ನಾತುದಹೊಳನುಗೊಂಡಿರ್ಫ್ಪದು” ಅನು: ಎಸ್‌. ವಿ. ಪರಮೇಶ್ವರ ಭ್ರೂ; 'ಕನ್ನಡ ಕಾಳಿದಾಸ ವಹಾಸಂಪುಟ,, 
ಪ್ರ೫೯೭ 


2011 


ಯುಗಯುಗಗಳಿಂದಲೂ ನಾವು ಇತಿಹಾಸಕ್ಕೆ ಬದಲಾಗಿ ಪುರಾಣಗಳನ್ನು ರಚಿಸುತ್ತ ಬಂದಿದ್ದೇವೆ; 
ವಸ್ತುಸಂಗಹಾಲಯಗಳಿಗೆ ಬದಲಾಗಿ ದೇವಾಲಯಗಳನ್ನು ಕಟ್ಟುತ್ತ ಬಂದಿದ್ದೇವೆ ಜೀವನ ಚರಿತೆಗಳಿಗೆ 
ಬದಲಾಗಿ ಮಾಹಾತ್ಮ್ಯ ಗಂಥಗಳನ್ನು ಬರೆಯುತ್ತ ಬಂದಿದ್ದೇವೆ. ಆದ್ದರಿಂದ, ನಮ್ಮ ಸಂಸ್ಕತಿಯ ಈ 
ವಿಭಾಗಕ್ಕೆ ಕೊಂಚ ಕಾಲ ವಿಶ್ರಾಂತಿಯನ್ನಿತ್ತರೆ ಅದರಿಂದ ನಷ್ಟವೇನೂ ಉಂಟಾಗುವುದಿಲ್ಲ. ಕೆಲವು 
ಜೈನ ಪುರಾಣಗಳಲ್ಲಿ ತೀರ್ಥಂಕರರ ಜೀವನಚರಿತೆಗಳನ್ನು ಬರೆಯುವ ಸಂದರ್ಭದಲ್ಲಿ ಪ್ರಾಮಾಣಿಕೆಯಿಂದ 
ಹೀಗೆ ಹೇಳಲಾಗಿದೆ: “ಇಷ್ಟು ಹೆಸರುಗಳನ್ನು ಬದಲಾಯಿಸಿ ಹಿಂದಿನ ಇಂಥ ತೀರ್ಥಂಕರನ ಜೀವನ 
ಚೆರಿತ್ತೆಯಂತೆಯೇ ಈ ತೀರ್ಥಂಕರನ ಜೀವನ ಚರಿತ್ರೆಯನ್ನೂ ಅರ್ಥಮಾಡಿಕೊಳ್ಳಕ್ಕದ್ದು” ಎರಕಹೊಯ್ದು 
ತೆಗೆದಂತಿರುವ, ಬೌದ್ಧ ಭಿಕ್ಷುಣಿಯರ ಜೀವನ ಚರಿತ್ರೆಗಳೂ ನಮಗೆ ಕಾಣಸಿಗುತ್ತವೆ. ನಮ್ಮಲ್ಲಿಯ ಈ 
ರೀತಿ ಅಮೆರಿಕೆಯ ಲೇಖಕನಾದ ಮಾರ್ಕಟ್ವೀನನಿಗೆ ಗೊತ್ತಾಗಿದ್ದರೆ, ಹೊಸ ಆವಿಷ್ಕಾರವೋ ಎಂಬಂತೆ 
ಬರೆಹಗಳನ್ನು ಮೂಡಿಸುವ ಆತನ ಶ್ರಮದ ಉಳಿತಾಯವಾಗುತ್ತಿತ್ತು 

೧೯೪೨ರ ಆಂದೋಳನ ಆರಂಭವಾಗುವ ಹೊತ್ತಿಗೆ ಒಂದು ವಿಚಾರ ವಿಶೇಷ ಪ್ರಚಾರವನ್ನು 
ಗಳಿಸಿತು. “ಇಂದಿನವರೆಗೆ, ನಾಡಿನಲ್ಲಿ ಎಲ್ಲಿಯಾದರೂ ಬೆಂಕಿ ಹಚ್ಚುವ ಅಥವಾ ಹೊಡೆದಾಟ 
ಬಡಿದಾಟದಂಥ ಹಿಂಸಾತ್ಮಕ ಘಟನೆಗಳೇನಾದರೂ ನಡೆದಿದ್ದಲ್ಲಿ ನಾನು ನನ್ನ ಈ ಆ೦ದೋಳನವನ್ನು 
ಹಿಂದೆಗೆದುಕೊಳ್ಳುತ್ತಿದ್ದೆ. ಆದರೆ, ಯುದ್ಧದಂಥ ಭಯಂಕರ ಹಿಂಸಾತ್ಮಕ ಕಾರ್ಯದಲ್ಲಿ ಜಗತ್ತೇ 
ಪಾಲ್ಗೊಳ್ಳುತ್ತಿರುವಾಗ ಹಾಗೂ ವಿದೇಶಿ ಸರ್ಕಾರ ಮನಸಿಗೆ ಬಂದಂಥ ಕ್ರೂರ ಅತ್ಯಾಚಾರಗಳನ್ನು 
ಎಸಗುತ್ತಿರುವಾಗ, ನಮ್ಮ ಜನ ಅಹಿಂಸೆಯ ಮಾರ್ಗವನ್ನು ಸರಿಯಾಗಿ ಪಾಲಿಸದಿದ್ದರೂ ಈ ಸಲ 
ನಾನು ನನ್ನ ಆಂದೋಲನವನ್ನು ಸ್ಥಗಿತಗೊಳಿಸುವುದಿಲ್ಲ” ಎಂದು ಗಾಂಧೀಜಿಯವರು ಹೇಳಿದ್ದರು. 

ಗಾಂಧೀಜಿಯವರ ಈ ಹೇಳಿಕೆಯ ಪ್ರಯೋಜನ ಪಡೆದು ಬೊಂಬಾಯಿಯಲ್ಲಿ ಈ ರೀತಿಯ 
ಪ್ರಚಾರ ಆರಂಭವಾಯಿತು: “ಯಾವೊಬ್ಬ ವ್ಯಕ್ತಿಯೂ ಕೈಕಟ್ಟಿಕೊಂಡು ಕುಳಿತಿರಬಾರದೆಂದು ಈ 
ಬಾರಿ ಗಾಂಧೀಜಿ ಹೇಳಿದ್ದಾರೆ. ಅಹಿಂಸಾವಾದಿಗಳು ತಮ್ಮ ಅಹಿಂಸಾತ್ರ್‌ ಮಾರ್ಗಗಳಿಂದ ಇಂಗ್ಲಿಷರನ್ನು 
ಹೊರಹಾಕಲು ಪ್ರಯತ್ನಿಸಲಿ; ಹಿಂಸಾವಾದಿಗಳು ತಂತಮ್ಮ ವಿಧಾನಗಳನ್ನು ಅನುಸರಿಸಲಿ ಎಂಬುದೇ 
ಗಾಂಧೀಜಿಯವರ ಹೇಳಿಕೆಯ ಅರ್ಥ.” 

ಈ ಬಗೆಯ ಪಚಾರ ಬಹಿರಂಗವಾಗಿ ನಡೆಯುತ್ತಿದೆಯೆಂಬುದು ನನ್ನ ಗಮನಕ್ಕೆ ಬಂದಾಗ, 
ನಾನು ಸೇವಾಗಾಮದಲ್ಲಿದ್ದ ಗಾಂಧೀಜಿಯವರ ಬಳಿಗೆ ಧಾವಿಸಿದೆ. ವಿಸ್ತಾರಪೂರ್ವಕವಾಗಿ ಎಲ್ಲ 
ವಿಚಾರಗಳನ್ನೂ ಅವರ ಮುಂದಿರಿಸಿ ನಾನು ಹೀಗೆಂದೆ: “ತಾವೇನು ಹೇಳಬಯಸುತ್ತೀರೆಂಬುದರ ಬಗ್ಗೆ 
ನನ್ನ ಮನಸಿನಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ, ಈ ಬಗೆಯ ಅಪಪ್ಪಚಾರವನ್ನು ತಡೆಗಟ್ಟುವ 
ದೃಷ್ಟಿಯಿಂದ ನಿಮ್ಮ ಬಾಯಿಂದಲೇ ಮತ್ತೊಮ್ಮೆ ಸ್ಪಷ್ಟಿಕರಣ ಹೊರಬರುವುದು ಅಗತ್ಯವಾಗಿದೆ. ನನ್ನ 
ಜೊತೆಯಲ್ಲಿ ಇಲ್ಲಿ ನಾಲ್ಕಾರು ಮಂದಿ ಸೋದರರು ಬಂದಿದ್ದಾರೆ. ಈ ಪಕ್ಚೆಗೆ ನಿಮ್ಮ ಬಾಯಿಂದಲೇ 
ಅವರು ಉತ್ತರವನ್ನು ಕೇಳುವಂತಾದಲ್ಲಿ ಉತ್ತಮ.” 

ಅಖಿಲ ಭಾರತೀಯ ಕಾಂಗೆಸ್‌ ಸಮಿತಿಯ ಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಮಾರನೆಯ 


20೮111 


ದಿವಸವೇ ಗಾಂಧೀಜಿ ಬೊಂಬಾಯಿಗೆ ಹೊರಡುವರಾಗಿದ್ದರು. ಅವರೆಂದರು: “ನಾನೇನೋ ಶುದ್ಧ 
ಅಹಿ೦ಸಾತ್ಮಕ ಆಂದೋಳನವನ್ನೇ ಅಪೇಕ್ಷಿಸುತ್ತೇನೆ. ಅದರಲ್ಲಿ ಹಿಂಸೆ ಅತ್ಯಲ್ಪ ಪ್ರಮಾಣದಲ್ಲಿಯೂ 
ಬೆರೆಯಬಾರದು. ನನ್ನಲ್ಲಿ ಹಾಗೂ ನನ್ನ ಆಂದೋಳನದಲ್ಲಿ ಸ್ವಲ್ಪವಾದರೂ ಶ್ರಸ್ಥೆಯನ್ನಿಟ್ಟುಕೊಂಡಿರುವಂಥ 
ಹಿ೦ಸಾವಾದಿಗಳು ಈಗ ತೆಪಗಿದ್ದು ನನಗೆ ನೆರವಾಗಲಿ. ಅವರು ಸ್ವಲ್ಪಮಟ್ಟಿಗೆ ಹಿಂಸಾತೃಕ ಕಾರ್ಯಗಳಲ್ಲಿ 
ತೊಡಗಿದರೂ ಅಷ್ಟರಮಟ್ಟಿಗೆ ನನ್ನ ಈ ಸ್ವರಾಜ್ಯ ಆಂದೋಳನ ಅಯಶಸ್ವಿಯಾಗುತ್ತದೆ. ಸ್ವರಾಜ್ಯ 
ದೊರೆಯುವ ಮುಹೂರ್ತ ಇನ್ನೂ ಸ್ವಲ್ಪ ಮುಂದೆ ಹೋಗುವ ಸಂಭವವೂ ಉಂಟು. ಆದರೆ, ಈ 
ಹಿಂದೆ ಹಿಂಸಾತ್ಕಕ ಕಾರ್ಯಗಳು ನಡೆಯಬಹುದೆಂಬ ಭಯದಿಂದ ಆ೦ದೋಳನವನ್ನು ಸ್ಥಗಿತಗೊಳಿಸಿದಂತೆ 
ಈ ಬಾರಿಯೂ ಆ೦ದೋಳನವನ್ನು ಸ್ಥಗಿತಗೊಳಿಸಲು ಸಾಧ್ಯವಾಗುವುದಿಲ್ಲ. ಸುತ್ತಲೂ ಹಿಂಸೆಯ 
ವಾತಾವರಣವೇ ವ್ಯಾಪಿಸಿಕೊ೦ಡಿರುವಾಗ, ನನ್ನ ಅಹಿ೦ಸೆಯನ್ನು ಎಂದೂ ಪರೀಕ್ಷಿಸಲೇ 
ಸಾಧ್ಯವಾಗದಿದ್ದಲ್ಲಿ ಅದು ನಿವಾರ್ಯವಾದದೆಂದೇ ಸಿದ್ಧವಾಗುತ್ತದೆ. ಸುತ್ತಲೂ ಬೆಂಕಿ ಹಹೊಂಡಿದ್ದಾಗಲೇ 
ಅಗ್ನಿಶಾಮಕ ಯಂತ್ರ ಕೆಲಸ ಮಾಡಬೇಕಾಗುತ್ತದೆ. ಆದ್ದರಿ೦ದ, ಈ ಸಲ ಸರ್ಕಾರದ ವತಿಯಿಂದಾಗಲೀ, 
ಜನತೆಯ ವತಿಯಿಂದಾಗಲೀ ಹಿಂಸಾಚಾರ ನಡೆದರೂ ನಾನು ನನ್ನ ಅಹಿಂಸಾತ್ಮಕ ಆಂದೋಳನವನ್ನು 
ಸ್ಥಗಿತಗೊಳಿಸುವುದಿಲ್ಲ.” 

ಇದಕ್ಕಿಂತಲೂ ಕರಾರುವಾಕ್ಕಾದ ಸ್ಪಷ್ಟೀಕರಣ ನೀಡುವುದು ಸಾಧ್ಯವೆ 9 ಸರ್ಕಾರ 
ಗಾಂಧೀಜಿಯವರನ್ನು ಪುಣೆಯ ಬಳಿ ಇರುವ ಆಗಾಖಾನ್‌ ಮಹಲಿನಲ್ಲಿ ವಾಸ್ತವವಾಗಿ ಹೂತೇ 
ಹಾಕಿಬಿಟ್ಟಿತ್ತು ಆ ಸ್ಥಿತಿಯಲ್ಲಿ ಏನು ಮಾಡುವುದೂ ಅವರಿಂದ ಸಾಧ್ಯವಿರಲಿಲ್ಲ ಮುಂದೆ ಸರ್ಕಾರದೊಡನೆ 
ಪತ್ರ ವ್ಯವಹಾರವನ್ನು ಪ್ರಾರಂಭಿಸಿದಾಗ ಗಾಂಧೀಜಿಯವರು “ಸರ್ಕಾರದ ಹಿಂಸಾಚಾರ ಸಿಂಹದ 
ಹಿಂಸಾಚಾರದಂತೆ ಕಠೋರವೂ, ಕೂರವೂ, ಪರಿಣಾಮಕಾರಿಯೂ ಆಗಿತ್ತು ; ಅದರೊಡನೆ 
ಹೋಲಿಸಿದರೆ, ಜನತೆ ನಡೆಸಿದ ಹಿಂಸಾಚಾರ-ನನ್ನ ದೃಷ್ಟಿಯಲ್ಲಿ ಅದು ಎಷ್ಟೇ 
ಅನಿಷ್ಟಕಾರಿಯಾದುದಾದರೂ-ನಗಣ್ಯವಾಗಿತ್ರೆದೇ ಹೇಳಬೇಕು” ಎಂದು ಸ್ಪಷ್ಟವಾಗಿ ಹೇಳಿದರು. ಕೆಲವು 
ವರ್ಷಗಳಿಗೆ ಹಿಂದೆ--ಬಹುಶಃ ಪೋಲೆಂಡಿನ ಹೋರಾಟದ ಸಂದರ್ಭದಲ್ಲಿ-ಗಾಂಧೀಜಿಯವರು 
ಖಾಸಗಿ ಮಾತುಕತೆಯಲ್ಲಿ ಹೀಗೆ ಹೇಳಿದ್ದರು: “ಬೆಕ್ಕೊಂದು ಇಲಿಯನ್ನು ಹಿಡಿದು ತಿನ್ನುತ್ತಿರುವಾಗ, ಆ 
ಇಲಿ ಬೆದರುತ್ತಿದ್ದರೂ ತನ್ನ ಬಿಡುಗಡೆಗಾಗಿ ಯತ್ನಿಸುತ್ತಾ ಬೆಕ್ಕನ್ನು ಅಲ್ಲಲ್ಲಿ ಪರಚಿಹಾಕಿದರೆ ಅದನ್ನು 
"ಹಿಂಸಾತ್ಮಕ ಪ್ರತೀಕಾರ'ವೆನ್ನಲಾಗುತ್ತದೆಯೆ ? ಜರ್ಮನಿಯ ಪ್ರಚಂಡ ಸಾಮರ್ಥ್ಯದೆದುರು ತಾನು 
ನಾಲ್ಕಾರು ದಿನಗಳೂ ನಿಲ್ಲಲಾರೆನೆಂಬುದು ಫೋಲೆಂಡಿಗೆ ಚೆನ್ನಾಗಿಯೇ ತಿಳಿದಿತ್ತು ಆದರೂ ವೀರ್ಯವಂತ 
ಮಾನವ ಸ್ವಭಾವದಿಂದಾಗಿ ಫೋಲೆಂಡ್‌ ವಾಸಿಗಳು ಸ್ವಲ್ಪಮಟ್ಟಿನ ಪ್ರಶೀಕಾರವನ್ನು ತೋರಿದರು; ತಮ್ಮ 
ಸರ್ವನಾಶಕ್ಕೆ ಎಡೆಮಾಡಿಕೊಟ್ಟರು. ಆ ಪರಿಸ್ಥಿತಿಯಲ್ಲಿನ ಆ ಹಿಂಸಾತ್ಮಕ ಪ್ರತೀಕಾರವನ್ನು ನಾನು 
ಹಿ೦ಸಾತ್ಮಕವೆಂದು ಕರೆಯಲಾರೆ.” 

ಸರ್ಕಾರ ಹಳ್ಳಿಗಳಿಗೆ ಮುತ್ತಿಗೆ ಹಾಕಿ, ಬೆಂಕಿ ಹಚ್ಚಲೂ ಹಿಂದೆ ಮುಂದೆ ನೋಡದೆ ಇದ್ದಾಗ 
ಕೆಲವು ಯುವಕರು ಹಿಂಸಾಚಾರವನ್ನೆಸಗಿದ್ದರೆ. ಗಾಂಧೀಜಿಯವರು ಅಂಥ ಹಿಂಸಾತ್ಮಕ ಕಾರ್ಯಗಳನ್ನು 


XXIX 


ಅವಶ್ಯವಾಗಿ ಖಂಡಿಸುತ್ತಾರೆಂದರೂ, ಆ ಯುವಕರನ್ನು ಎಂದೂ ಖಂಡಿಸುವುದಿಲ್ಲ; ಅವರನ್ನು 
ಎಂದೂ ಲೇವಡಿ ಮಾಡುವುದಿಲ್ಲ. ಶರೀರದಲ್ಲಿರುವ ಚೈತನ್ಯ ಸಿಡಿಮಿಡಿಗೊಂಡು ಏನಾದರೂ 
ಮಾಡಿಯೇಬಿಡುತ್ತದೆ ; ಆದರೆ, ಇದಿಷ್ಟೇ ಕಾರಣಕ್ಕಾಗಿ ಗಾಂಧೀಜಿ ಆ ಯುವಕರನ್ನು ಮಾನವತೆಯ 
ಹೀನ ಪ್ರತಿನಿಧಿಗಳೆಂದು ಹೆಸರಿಸುವುದಿಲ್ಲ ಗಾಂಧೀಜಿಯವರ ಜೀವನದೃಷ್ಟಿಯ ಈ ಮುಖ ಶ್ರೀಪಾದ 
ಜೋಶಿಯವರ ಪತ್ರಗಳಿಗೆ ಗಾಂಧೀಜಿಯವರು ಕೊಟ್ಟಿರುವ ಉತ್ತರಗಳಲ್ಲಿ ಅತ್ಯಂತ ವಾತ್ಸಲ್ಯಭಾವಯುಕ್ತ 
ರೀತಿಯಲ್ಲಿ ಅಭಿವ್ಯಕ್ತಗೊಂಡಿದೆ. ಆ ದೃಷ್ಟಿಯಿಂದ ಈ ಪುಸ್ತಕದಲ್ಲಿ ಕೊಟ್ಟಿರುವ ಆ ಎರಡು-ಮೂರು 
ಪತ್ರಗಳು ತುಂಬ ಮಹತ್ತ್ವದವಾಗಿವೆ. 

ಗಾಂಧೀಜಿಯವರ ಪತ್ರಗಳನ್ನು ಮಾತ್ರ ಕೊಡದೆ, ತಮಗೆ ಗಾಂಧೀಜಿಯವರ ಸಂಪರ್ಕ 
ಹೇಗೆ ಉಂಟಾಯಿತು. ಅವರೊಡನೆ ನಿಸ್ಸಂಕೋಚ ಭಾವದಿಂದ ಮಾತನಾಡಲು ಸಾಧ್ಯವಾಗುವಂಥ 
ಹಿನ್ನೆಲೆ ಹೇಗೆ ಏರ್ಪಟ್ಟಿತು, ಆಗ ತಮ್ಮ ಮಾನಸಿಕ ಸ್ಥಿತಿ ಹೇಗಿತ್ತು ಗಾಂಧೀಜಿಯವರು ಹೇಳಿದ 
ಮಾತುಗಳು ಅತ್ಯಂತ ಉಚಿತವಾದುವೆಂಬುದು ತಮ್ಮ ವೈಯಕ್ತಿಕ ಅನುಭವಗಳಿಂದ ಹೇಗೆ ಅವರಿಗೆ 
ಮನದಟ್ಟಾಯಿತು. ಇವೇ ಮೊದಲಾದ ಸಂಗತಿಗಳ ವಿವರಪೂರ್ಣ ವರ್ಣನೆಯನ್ನು ಕೊಡುವುದರ 
ಮೂಲಕ ಶ್ರೀಪಾದ ಜೋಶಿಯವರು ೧೯೪೨ರ ಆಂದೋಳನದೊಡನೆ ಸಂಬಂಧ ಹೊಂದಿದ್ದ ಯುವಕರ 
ಮನೋಭೂಮಿಕೆಯನ್ನು ಸಾಕಷ್ಟು ಸಷ್ಟಪಡಿಸಿದ್ದಾರೆ. 

ತಮ್ಮ ಮದುವೆಯಲ್ಲಿ ಎರಡೂ ಪಕ್ಷಗಳವರು ಬ್ರಾಹ್ಮಣರೇ ಆಗಿದ್ದುದರಿಂದ, ತಮ್ಮ "ಮಿಶ್ರ 
ವಿವಾಹ'ದ ಸುಧಾರಣೆಗೆ ವಿಶೇಷ ಮಹತ್ವವೇನೂ ಇಲ್ಲವೆಂಬ ಶ್ರೀಪಾದ ಜೋಶಿಯವರ ಹೇಳಿಕೆ 
ಒಂದು ದೃಷ್ಟಿಯಿ೦ದಲೇನೋ ಸರಿ. ಇಂದು ಆಹಾರದ ವಿಷಯದಲ್ಲಿ ಎಲ್ಲ ಜಾತಿಗಳಲ್ಲಿಯೂ 
ಶಿಥಿಲತೆಗೆ ಎಡೆ ದೊರೆತಿರುವುದರಿಂದ ಈ ಪಶ್ನೆ ಹಿಂದಿನಂತೆ ಕಠಿಣವಾಗಿ ಉಳಿದಿಲ್ಲವೆಂಬುದೂ 
ನಿಜವೆ. ಆದರೆ, ಈ ಮದುವೆ ನಡೆದು ಇಷ್ಟು ವರ್ಷಗಳು ಕಳೆದು ಹೋಗಿದ್ದರೂ ಇಂದೂ ಶ್ರೀಪಾದ 
ಜೋಶಿಯವರು ಶಾಕಾಹಾರಿಗಳಾಗಿಯೇ ಉಳಿದಿದ್ದಾರೆಂಬುದನ್ನೂ, ಅವರ ಪತ್ನಿ ಚಿರಂಜೀವಿನೀ 
ಸೌಭಾಗ್ಯವತಿ ಮಾಣಿಕ್‌ಬಹನ್‌ ಅವರಿಗೆ ತಮ್ಮ ತವರಿನಲ್ಲಿ ಮಾತ್ರವಲ್ಲದೆ, ಅತ್ತೆಯ ಮನೆಯಲ್ಲಿಯೂ 
ಮತ್ಸ್ಯಾಹಾರವನ್ನು ಸೇವಿಸುವ ಸ್ವಾತಂತ್ರ್ಯ ದೊರೆತಿದೆ ಎಂಬುದನ್ನೂ ಇಲ್ಲಿ ಉಲ್ಲೇಖಿಸಬೇಕು. ಈ 
ಸ್ವಾತಂತ್ರ್ಯ ಕೇವಲ ತಾತ್ತಿಕವಾಗಿರದೆ ನಿತ್ಯವ್ಯವಹಾರದ ಸಂಗತಿಯಾಗಿದೆ. 

ಮತ್ಸಾ ಹಾರದ ವಾಡಿಕೆಯಿರುವ ಜಾತಿಗಳಲ್ಲಿಯೂ ಕೆಲವೊಂದು ಕುಟುಂಬಗಳು 
ಶಾಕಾಹಾರಿಗಳಾಗಿರುತ್ತವೆ. ಇಂಥ ಕುಟುಂಬಗಳ ಸೊಸೆಯರಾಗಿ ಬರುವ ವತ್ಸಾ ಹಾರಿ ಕುಟುಂಬದ 
ಕನ್ನೆಯರು ವತ್ಸ್ಯಾಹಾರವನ್ನು ಮರೆತುಬಿಡಬೇಕಾಗುತ್ತದೆ. ಈ ದೃಷ್ಟಿಯಿಂದ ಶ್ರೀಪಾದ ಜೋಶಿಯವರ 
ವೈಯಕ್ತಿಕ ಹಾಗೂ ಕೌಟುಂಬಿಕ ಉದಾರತೆ ನಿಸ್ಸಂಶಯವಾಗಿಯೂ ಸ್ಪೃಹಣೀಯವಾಗಿದೆ. ಖ್ಯಾತನಾವು 
ಇಂಗ್ಲಿಷ್‌ ಲೇಖಕ ಬರ್ನಾರ್ಡ್‌ ಷಾರವರು, ಆಹಾರದ ವಿಷಯದಲ್ಲಿ ಪತಿ-ಪಶ್ಚಿಯರು ತಮ್ಮ ತಮ್ಮ 
ಒಲವಿಗನುಗುಣವಾಗಿ ನಡೆದುಕೊಳ್ಳಬಹುದೆಂಬುದನ್ನು ಸ್ಟೋದಾಹರಣೆಯಿಂದ ಸಿದ್ಧಪಡಿಸಿದ್ದಾರೆ. 
ಷಾರವರು ಸ್ವತಃ ಮಾಂಸ ಹಾಗೂ ಮದ್ಯಸೇವನೆಯಿಂದ ದೂರವಾಗಿದ್ದರೂ, ತಮ್ಮ ಹಿನ್ನೆಲೆ, ನೈತಿಕ 


XXX 


ದೃಷ್ಟಿಯಿಂದ ಮಾಂಸಾಹಾರಿಗಳ ಹಿನ್ನೆಲೆಗಿಂತ ಉಚ್ಛ್ಚತರವಾದುದೆಂದು ತಾವೆಂದೂ 
ಭಾವಿಸುತ್ತಿರಲಿಲ್ಲವೆಂಬುದನ್ನು ಸಪ್ಪಪಡಿಸುತ್ತಿದ್ದರು. 

ಈ ಕಿರುಹೊತ್ತಗೆ ಐತಿಹಾಸಿಕ ದಾಖಲೆಯ ರೂಪದಲ್ಲಿ ತುಂಬ ಉಪಯುಕ್ತವಾಗಿ 
ಪರಿಣಮಿಸುತ್ತದೆಂದು ನಾನು ನಂಬಿದ್ದೇನೆ. ಸ್ಥಾರಸ್ಕಕರವಾಗಿಯಂತೂ ಇದ್ದೇ ಇದೆ. 


ಕಾಕಾ ಕಾಲೇಲ್ಡರ್‌ 


ಮುನ್ನುಡಿ 


ಶುಭಾಕಾ 


ಪರಿವಿಡಿ 


೦ಕ್ಷೆ 
೦) 


ಹೊಸ ಹೆಚ್ಚಿ 


ಪಸ್ತಾವನೆ 
ನಿವೇದನೆ 
ಅರಿಕೆ 


ವಿಶುದ್ಧ ಲೋಕಸಂಗಹದ ಮಾದರಿ 


bLRRRRQLPADDI NADP ೫% ೫ ಧಿ 


ಕಾಣದ ಗಾಂಧೀಜಿ 

ಮೊದಲ ನೋಟ 

ಹಿಂದೀ ಬೇಡ, ಇಂಗ್ಲಿಷ 
ಮೃತ್ಯುಮುಖದಿಂದ ಬಿಡುಗಡೆ 
ಸಮಾಧಾನದಲ್ಲೂ ಸಂದೇಶ 
ಕುಲಕ ವಿಚಾರಗಳು 

ಲೋಕೋ ಭಿನ್ನ ರುಚಿಃ 

“ಆತ ನನಗೆ ಗೊತ್ತು' 

ತಪ್ಪೊಪ್ಪಿಗೆ 

“ವಾರದಲ್ಲಿ ಉರ್ದೂ ಲಿಪಿ” 
ಗಾಂಧೀಜಿಯವರ ಸ್ಮರಣಶಕ್ತಿ 
“ನೀನೀಗ ದೊಡ್ಡವನಾಗಿಬಿಟ್ಟಿದ್ದೀಯೆ " 
“ನಿನ್ನ ಮೇಲೆ ನನಗೆ ನಂಬಿಕೆ ಇದೆ' 
ಅಪ,ಸಿದ್ಧ ಪತ್ರ ವ್ಯವಹಾರ 

ನನ್ನ ಧಾರ 

“ತಾವು ಮರಾಠಿ ಕಲಿಯಬೇಕು |' 
ಮದುವೆ ಮತ್ತು ಆ ಬಳಿಕ 
ಗಾಂಧೀಜಿಯವರ ಎಚ್ಚರ 

“ನಮ್ಮ ಶ್ರೀಪಾದ ಬಡವ !' 
ಶುಭಾಸ್ತೇ ಪಂಥಾನಃ 


XXX 


ಹ" ಕ್ತ. <. 


ಜ್ಜ. 


ತ್ರ 


೧೮4%%8656ಗ 808 880ರಿ8೩೪೬98 2968. ಒರೆ 


200॥॥ 


Blank Page 


ಗಾಣ೧ಧೀಜಿ - ಸಾನು ಕಂಣಂತೆ 


೨ 


Blank Page 


ಗಾಂಧೀಜಿ -- ನು ಕಂಡಂತೆ 


Wa 


೧. ಕಾಣದ ಗಾಂಧೀಜಿ 


ಇದು ಬಾಲ್ಕದ ಒಂದು ಘಂಗ ೧೯೩೦ರ ಸ್ವದೇಶಿ ಚಳವಳಿಯ ದಿನಗಳ ಅವು; 
ವಿದೇಶಿ ವಸ್ತ್ರಗಳನ್ನು ಸುಟ್ಟು ಹೋಳಿ ಹಬ್ಬವನ್ನು ಆಚರಿಸುತ್ತಿದ್ದ ದಿನಗಳು ಅವು. ಇದರ 
ಪ್ರಭಾವ ಕೊಲ್ಲಾಪುರ ಸ೦ಸ್ಥಾನದಲ್ಲಿದ್ದ ನಮ್ಮ ಹಳ್ಳಿಯಾದ ಮುರಗೂಡಿಗೂ ತಲುಪಿತ್ತು 
ಹಳ್ಳಿಯ ನಡುವೆ ನೆಲೆಗೊಂಡಿದ್ದ ಗಾಮದೇವತೆ ಅಂಬಾದೇವಿಯ ಮಂದಿರದ ಮುಂದೆ 
ನಣೆದ ಪ್ತ್ರದಸನದ ಹೋಳಿಯಲ್ಲಿ ಶಾಲೆಯ ಬಾಲಕರಾದ ನಾವೂ ಉತ್ಪಹದಿಂದ ಧಾಗಮಿಸಿ, 
ನಮ್ಮ ಸ್ಮ ಟೋಪಿಗಳನ್ನೂ "ಬೆಂಕಿಗೆ ಎಸೆದಿದ್ದೆವು (ಅವುಗಳಲ್ಲಿ ಅನೇಕ ಟೋಪಿಗಳು 
ಸ್ಪದೇಶಿಯವಾಗಿದ್ದಿರುವ ಸಂಭವವೂ ಉಂಟು). ಮನೆಗೆ ಹೋದ ವೇಲೆ ನಮ್ಮ ತಂದೆ- 
ತಾಯಿಗಳಿಂದ ಚೆನ್ನಾಗಿ ಏಟು ತಿ೦ದದ್ದೂ ಉಂಟು. ಈ ಏಟು ತಿಂದದ್ದೇ ನಾವು ಮಾಡಿದ 
ತ್ಯಾಗ ಅಥವಾ ದೇಶಕ್ಕಾಗಿ ಸಹಿ ಸಹಿಸಿದ ಕಪ್ಪಾಗಿತ್ತು; ಏಕಿದರೆ ಮಾರನೆಯ ದಿವಸವೇ ನವಗೆಲ್ಲಾ 
ಹೊಸ ಟೋಪಿಗಳು ದೊರೆತಿದ್ದುವು | ಕೆಲವು ಹುಡುಗರಿಗಂತೂ ಮೊದಲಿನ 
ಟೋಪಿಗಿಂತಲೂ ಉತ್ತಮವಾದ ಟೋಪಿಗಳೇ ದೊರೆತಿದ್ದುವು. ಇದಕ್ಕೆ ಕಾರಣವೇನೆಂದರೆ, 
ಆ ದಿನಗಳಲ್ಲಿ ಬರಿತಲೆಯಿಂದ. ಅಂದರೆ ಟೋಪಿಗಳನ್ನು ಹಾಕಿಕೊಳ್ಳದೆ ಶಾಲೆಸ ಹೋಗುವ 

ಆಗ ಎಲ್ಲೆಡೆಯೂ ರಾಷ್ಟೀಯ ಚಳವಳಿಯ ಬಗ್ಗೆ ಹಾಗೂ ಆ ಚಳವಳಿಯನ್ನು 
ನಡೆಸುತ್ತಿದ್ದ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಇದು ಆಶ್ಚರ್ಯದ 
ಸಂಗತಿಯಾಗಿರಲಿಲ್ಲ ಸ್ವಾತಂತ್ರ್ಯ ದೊರೆಯುವವರೆಗೆ ಚಹಾ ಕುಡಿಯುವುದಿಲ್ಲವೆಂದು ಆ 
ದಿನಗಳಲ್ಲಿ ನಾವು ಅಂಬಾದೇವಿಯ ಎದುರಿಗೆ ಪ್ರತಿಜ್ಞೆ ಮಾಡಿದ್ದೆವು. ಸ್ವಾತಂತ್ರ್ಯ 
ದೊರೆಯುವವರೆಗೆ ಪಶಿಜ್ಞೆಯನ್ನು ನಿಭಾಯಿಸಿದ್ದಂತೂ ಆಯಿತು. ಆದರೆ, ಸ್ವಾತಂತ್ರ್ಯ 
ದೊರೆತ ಬಳಿಕವೂ ಆ ಚಟವನ್ನೇಕೆ ಮತ್ತೆ ಅಂಟಿಸಿಕೊಳ್ಳಬೇಕೆಂದು ಯೋಚಿಸಿ, ಚಹಾ 
ಕುಡಿಯುವುದನ್ನು ನಾನು ಬಿಟ್ಟಿಬಿಟ್ಟಿ 

ಇಂದು ಹಳ್ಳಿಯ ಕೆಲವು ಶಾಲೆಗಳಲ್ಲಾಗುತ್ತಿರುವಂತೆ ಶಾಲೆಯನ್ನು ಗುಡಿಸುವ 
ಕೆಲಸವನ್ನು ವಿದ್ಯಾರ್ಥಿಗಳಾದ ನಾವು ಮಾಡಬೇಕಾಗಿರಲಿಲ್ಲ. ಆದರೂ ಶಾಲೆ 
ಆರಂಭವಾಗುವುದಕ್ಕೆ ಒಂದೆರಡು ಫಂಟೆಗಳ ಮೊದಲೇ ಶಾಲೆಯಲ್ಲಿ ಹಾಜರಾಗಿರುವುದು 
ನಮ್ಮ ಅಭ್ಯಾಸವೇ ಆಗಿಬಿಟ್ಟಿತ್ತು (ಹಾಗೆ ನೋಡಿದರೆ, ಶಾಲೆಗಳು ಆರಂಭವಾಗುವುದಕ್ಕೆ 
ಇಂದಿನಂತೆ ಅಂದು ಹೊತ್ತು ಗೊತ್ತೇನೂ ಇರಲಿಲ್ಲ. ಕಣ್ಣು ಬಿಟ್ಟಾಗಲೇ ಬೆಳಗಾಗಬೇಕು' 
ಎಂಬ ಗಾದೆಯಂತೆ, ವೇಷ್ಟ್ರು ಬಂದಾಗ ಶಾಲೆ ಶುರುವಾಗುತ್ತಿತ್ತು ಅವರು ಹೊರಟ 


೪ ಗಾಂಧೀಜಿ -- ನಾನು ಕಂಡಂತೆ 


ಒಡನೆಯೇ ಶಾಲೆಯೂ ಮುಗಿದುಹೋಗುತ್ತಿತ್ತು ಒಂದು ದೃಷ್ಟಿಯಲ್ಲಿ ಅದು ಮೇಪ್ಪುಗಳ 
`ರಾಮರಾಜ್ಯ'ವಾಗಿತ್ತುು. ಆ ಒಂದೆರಡು ಘಂಟೆಗಳನ್ನು ಆಟಪಾಟಗಳಲ್ಲಿ 
ಕಳೆಯುತ್ತಿದ್ದದರಿಂದ, ಅವು ತುಂಬ ಆನಂದದ ಫಂಟಿಗಾಗಿರುತ್ತಿದ್ದುವು. ಆದರೆ, ಚಳವಳಿ 
ಪಥಂಭಿವಾದ ಮೇಲಿ ಆಟಪಾಟಗಳಿಗೆ ಬದಲಾಗಿ ಚಳವಳಿಯ ಬಗ್ಗೆ ವತ್ತ ಗಾಂಧೀಜಿಯವರ 
ಬಗ್ಗೆ ಹರಟಿ ಹೊಡೆಯುವುದರಲ್ಲಿಯೇ ನಮಗೆ ತುಂಬ ಸಂತೋಷ ಉಂಟಾಗುತ್ತಿತ್ತು 

ಹೀಗೆ ಒಂದು ದಿವಸ ನಾವು ಹರಟಿ ಹೊಡೆಯುತ್ತಿದ್ದಾಗ ನಮಲ್ಲಿ ಒಬ್ಬನು ಹೀಗೆಂದ: 
“ನೆನ್ನೆ ನಾನು ಒಂದು ವಿಚಿತ್ರ ಸುದ್ದಿ ಕೇಳಿದೆ. ಸರ್ಕಾರದವರು ಗಾ೦ಧೀಜಿಯವರನ್ನು 
ಜೈಲಿಗೆ ಹಾಕಿದ್ದರಲ್ಲ ಅವರಿ ನೋಡುತ್ತಿದ್ದ ಹಾಗೆಯೇ, ಗಾಂಧಿಜಿ ಜೈಲಿನಿಂದ ಹೊರಬಂದರು. 
ಸರ್ಕಾರದವರ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡು ಹೋದರು.” 

“ಇದರಲ್ಲಿ ಆಶ್ಚರ್ಯದ ಸಂಗತಿ ಏನಿದೆ ? ಗಾಂಧೀಜಿ ದೇವರ ಅವತಾರ. ಕೃಷ್ಣ 
ಕಂಸನ ಜೈಲಿನಿಂದ ತಪ್ಪಿಸಿಕೊಂಡು ಹೋಗಿರಲಿಲ್ಲವೆ ? ಗಾಂಧೀಜಿಯೂ ಹಾಗೆಯೇ 
ಮಾಡಿದ್ದಾರೆ” - ಇನ್ನೊಬ್ಬ ಈ ರೀತಿ ಆ ಸಂಗತಿಯನ್ನು ಸಮರ್ಥಿಸಿದ. 

ಸ್ವಲ್ಪ ಹೊತ್ತಿನಲ್ಲಿಯೇ ಗಾಂಧೀಜಿಯವರ ಬಗ್ಗೆ ನಾವು ಹೇಳಿ-ಕೇಳಿದ್ದ ಅನೇಕ 
ಪವಾಡಗಳ ವಿಷಯವನ್ನು ಹೇಳುವುದರಲ್ಲಿಯೂ, ಕೇಳುವುದರಲ್ಲಿಯೂ ತಲ್ಲೀನರಾದೆವು. 
ಇಷ್ಟರಲ್ಲಿ ಒಬ್ಬ ಹುಡುಗ ತುಂಬ ಗಾಂಭೀರ್ಯದಿಂದ ನಮ್ಮೆಲರ ಮುಂದೆ ಒಂದು ಪ್ನೆಯನ್ನು 
ಇರಿಸಿದ “ಗಾಂಧೀಜಿ ಯಾವ ಜಾತಿಗೆ ಸೇರಿದವರು 9” 

ಈ ಪ್ಲೆ ತುಂಬ ಮಹತ್ವದ್ದಾಗಿತ್ತೆಂಬುದರಲ್ಲಿ ಅನುಮಾನವಿಲ್ಲ. ಏಕೆಂದರೆ 
ಮಹಾರಾಷ್ಟದಲ್ಲಿ — ಅದರಲ್ಲಿಯೂ ನಮ್ಮ ಕೊಲ್ಲಾಪುರ ಸಂಸ್ಥಾನದಲ್ಲಿ-ವೃಕ್ತಿಯ ಜಾತಿಗೆ 
ವಿಶೇಷ ಮಹತ್ವ ಕೊಡಲಾಗುತ್ತಿತ್ತು ವಕ್ತಿಯೊಬ್ಬನ ಜಾತಿಯ ವಿಚಾರವನ್ನು ಪತ್ತೆ ಹಚ್ಚಿವವರೆಗೆ 
ನಮಗೆ ನಿದ್ದೆ ಬರುತ್ತಿರಲಿಲ್ಲ ಯಾವುದೇ ವ್ಯಕ್ತಿಗೆ ಬೆಲೆ ಕಟ್ಟಬೇಕಾದರೂ ಆತನ ಜಾತಿಯೇ 
ಅದಕ್ಕೆ ಒರೆಗಲ್ಲಾಗಿದುತ್ತಿತ್ತು ಇದೇ ನಮಗೆ ರೂಢಿಯಾಗಿಬಿಟ್ಟತ್ತು ವ್ಯಕ್ತಿಯೊಬ್ಬ ನಮ್ಮ 
ಜಾತಿಗೆ ಸೇರಿದವನಾಗಿದ್ದರೆ ಅವನು 'ಸರ್ವಶ್ರೆಷ್ಠನಾಗ ಹ್ಞ ಬೇರೆ ಜಾತಿಗೆ ಸೇರಿದವನಾದರೆ 
ಅವನ ಶ್ರೇಷ್ಟತೆ ತಾನಾಗಿಯೇ ಕಡಿಮೆಯಾಗಿಬಿಡುತ್ತಿತ್ತು ಬೆಲೆಕ್ಟುವಿಕೆಯ ಈ ಒರೆಗಲ್ಲನ್ನು 
ಎಲ್ಲರೂ ಒಘೊಂಡಿದ್ದರು. 

ಹೀಗಾಗಿ ಗಾ೦ಧೀಜಿಯವರ ಜಾತಿಯ ಪ್ರಶ್ನೆ ನಮಗೆಲ್ಲ ಬಹಳ ಮಹತ್ವದ 
ಪ್ರೌಯಾಗಿತ್ತು ಜಾತಿಯ ಬಗೆಗಿನ ಚರ್ಚೆಯಲ್ಲಿ ಸಂಖ್ಯಾಬಲ ಹಾಗೂ ಶಾರೀರಿಕುಲದ 
ದೃಷ್ಟಿಯಿಂದ ಬ್ರಾಹ್ಮಣರ ಪಕ್ಷ ಪಂಗುವಾಗಿದ್ದರೂ, ಚರ್ಚೆಯಲ್ಲಿ ತುಂಬ ಆಸಕ್ತಿಯನ್ನು 
ತೋರುತ್ತಿದ್ದವು ಅವರೇ. ಹೀಗಾಗಿ, ವಾಸುದೇವ ಬಾಪಟ್‌ ಎಂಬ ಬ್ರಾಕ್ಮಣರ ಹುಡುಗನೇ 
ಚರ್ಚೆಯನ್ನು ಆರಂಭಿಸಿದ್ದು ಸಹಜವಾಗಿಯೇ ಇತ್ತು. “ಇಷ್ಟು ದೊಡ್ಡ ಕಾರ್ಯ 
ಮಾಡಿರುವುದರಿಂದ ಗಾಂಧೀಜಿ ಬ್ರಾಹ್ಮಣರೇ ಆಗಿರಬೇಕೆಂಬುದು ಸ್ಪಷ್ಟ ಇಷ್ಟೊಂದು 
ಪ್ರರುಷಾರ್ಥದ ಕಾರ್ಯ ಮಾಡುವುದು ಇತರ ಜಾತಿಯವರಿಗೆ ಸಾಧ್ಯವೇ ಇಲ್ಲ” ಎಂದು 


ಕಾಣದ ಗಾಂಧೀಜಿ ೫ 


ಅವನು ಹೇಳಿದ ಆದರೆ, ಗಾಂಧೀಜಿಯವರನ್ನು ಬ್ರಾಕೂ ಜಾತಿಗೆ ಸೇರಿಸುವಪ್ಪಿಂದಲೇ 
ಅವನಿಗೆ ಸಂತೋಷವಾಗಲಿಲ್ಲ. ತನ್ನ ಜಾತಿಯ ಶ್ರೇಷ್ಠತೆಯ ವಿಚಾರವನ್ನು ಶ್ರೋತೃಗಳ 
ಮನಸಿನ ಮೇಲಿ ಅಚ್ಚೊತ್ತುವುದು ಅವನ ಇಚ್ಚೆಯಾಗಿತ್ತು ಆದ್ದರಿಂದ, “ತಿಲಕ್‌, ಗೋಖಲೆ, 
ಆಗರ್‌ಕರ್‌ ಅವರಂಥ ವಹಾಪುರುಷರಂತೆ ಗಾಂಧೀಜಿಯೂ ಚಿತ್ತಸಾವನ (ಕೊ೦ಕಣಸ್ಫ) 
ಬ್ರಾಕ್ಮಣರೇ ಆಗಿರಬೇಕು. ಬೇರೆ ಯಾವುದೇ ಬ್ರಾಹ್ಮಣ ಜಾತಿಯಲ್ಲಿ ಇಷ್ಟೊಂದು ಕರ್ಕ್ಯತ್ವಕ್ಕಿ 
ಕಾಣದೊರೆಯುವುದಿಲ್ಲ” ಎಂದನು. 

ವಾಸುದೇವ ಬಾಪಟನ ಈ ಹೇಳಿಕೆ ಹಣಮಂತ ಕುಲಕರ್ಣಿಗೆ ಎಲ್ರೂ ಹಿಡಿಸಲಿಲ್ಲ 
ಆದರೆ, ಅವನು ಯಾವಾಗಲೂ ಮಾಡುತ್ತಿದ್ದಂತೆ ತೋಳು-ತೊಡೆ ತಟ್ಟುವುದಕ್ಕೆ ಬದಲಾಗಿ 
ಬಲವಾದ ಚುಚ್ಚು ಮಾತುಗಳನ್ನಾಡುತ್ತ ಹೀಗೆಂದ : “ಅದೇನೊ ಸರಿ ಆದರೆ, ಗಾಂಧೀಜಿ 
ದೊಡ್ಡ ಸ೦ತರೂ ಹೌದು ಎಂಬುದನ್ನು ನೀನು ಮರೆಯುತ್ತಿದ್ದೀಯಿ. ಔಷಧಿಗೆ ಬೇಕೆಂದರೂ, 
ನಿಮಲ್ಲಿ ಇದುವರೆಗೆ ಒಬ್ಬನೇ ಒಬ್ಬ ಸಂತನೂ ಹುಟ್ಟಿಲ್ಲ ಗಾಂಧೀಜಿ ಸಂಖಾಗಿರುವುದರಿಂದ, 
ಸಂತ ಜ್ಞಾನೇಶ್ವರ್‌, ಏಕನಾಥ್‌, ರಾಮದಾಸ್‌ ಮೊದಲಾದವರಂತೆ ದೇಶಸ್ಥ ಬ್ರಾಹ್ಮಣರೇ 
ಆಗಿರಬೇಕು.” 

“ಅಲ್ಲಯ್ಯ ಗಾಂಧೀ ಬಾಬಾ ಮಹಾಶೂರ. ಕೈಯಲ್ಲಿ ಆಯುಧ ಇಲ್ಲದೆಯೇ 
ಇಂಗ್ಲಿಷರಂಥ ಪಲ ಶತ್ರುವಿನೊಡನೆ ಹೋರಾಡುತ್ತಿದ್ದಾನೆ. ಇಂಥ ಶೌರ್ಯ ನಿಮ್ಮಂಥ 
ಬಾಸ್ಟಂರಿಗೆ ಎಲ್ಲಿಂದ ಬರಬೇಕು ? ಗಾಂಧೀ ಬಾಬಾ ವಹಾರಾಷ್ಟ್ರೀಯ ಹಯ ಎಂಬುದೇ 
ನನ್ನ ಖಂಡಿತವಾದ ಅಭಿಪ್ರಾಯ.” ಯಶವಂತ ಜಾಧವನೆಂಬ ಮಹಾರಾಷ್ಟೀಯನೊಬ್ಬ 
ತೋಳುಗಳನ್ನು ಮಡಿಸುತ್ತಾ ಹೀಗೆಂದ. ಅವನ ಮಾತಿಗೆ ಅನುರೂಪವಾಗಿಯೇ ಅವನ 
ಮುಖಮುದೆಯೂ ಇತ್ತು ಅವನು ಎಲ್ಲರಿಗಿಂತಲೂ ಹೆಚ್ಚಿ ದೃಢಾಯನಾಗಿದ್ದ ಅವನ 
ಕಡೆಯವರ ಸಂಖ್ದೆಯೂ ಹೆಚ್ಚಾಗಿತ್ತು ಆದ್ದರಿ೦ದ ಅವನ ಹೇಳಿಕೆಯನ್ನು ವಿರೋಧಿಸುವ 
ಧೈರ್ಯ ಇತರರಿಗೆ ಉಂಟಾಗಲಿಲ್ಲ ಬಾಯಿಬಿಟ್ಟು ಯಾರೂ ಏನೂ ಹೇಳದಿದ್ದರೂ 
ಪ್ರತಿಯೊಬ್ಬರೂ ಗಾಂಧೀಜಿಯವರನ್ನು ತಮ್ಮ ತಮ್ಮ ಜಾತಿಗೆ ಸೇರಿಸಿಕೊಂಡುಬಿಟ್ಟಿದ್ದರು. 
ತಮ್ಮ ತಮ್ಮ ದೃಷ್ಟಿಯಿಂದ ಪ್ರೌಯನ್ನು ಬಗೆಹರಿಸಿಕೊಂಡುಬಿಟ್ಟಿದ್ದರು ಎಂಬುದಂತೂ ನಿಜ. 

ಈ ಚರ್ಚೆಯಲ್ಲಿ ತೊಡಗಿದ್ದವು ಮೇಲಿನ ತರಗತಿಗಳಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳು. 
ನನ್ನಂಥ ಚಿಕ್ಕ ಹುಡುಗರು ವಿಸ್ಮಯ ಆಶ್ಚರ್ಯಗಳಿಂದ ಅವರ ಚರ್ಚೆಯನ್ನು 
ಆಲಿಸುತ್ತಿದ್ದರು. ಇಂದಿನ ನಮ್ಮ ಶಾಲೆಗಳ ಮೊದಲ ಪ್ರಸ್ತಕಗಳಲ್ಲಿ ಗಾಂಧೀಜಿಯವರ 
ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡುವಂಥ ಪಾಠಗಳಿರುತ್ತವೆ. ಹೀಗಾಗಿ, ಇಂದಿನ 
ಮಕ್ಕಳಿಗೆ ಗಾಂಧೀಜಿ ಅಪರಿಚಿತ ವ್ಯಕ್ತಿಯಾಗಿ ಉಳಿದಿರುವುದಿಲ್ಲ ಆದರೆ, ನಮ್ಮ ಬಾಲ್ಕದ 
ಅವಧಿಯ ಪಶ್ಯಪ್ರಸಕಗಳಲ್ಲಿ ಐದನೆಯ ಅಥವಾ ಆರನೆಯ ಜಾರ್ಜ್‌ ಅಥವಾ ಎಡ್ಡರ್ಡ್‌ 
ಮೊದಲಾದವರಿಗೆ ಸಂಬಂಧಿಸಿದ ವಿಚಾರಗಳೇ ತುಂಬಿಕೊಂಡಿರುತ್ತಿದ್ದುವು. 
ಸ೦ಸ್ಥಾನಪೊಂದರ ಹ್ಯಾಗಾಡಿನ ಹುಡುಗರಾದ ನಮ್ಮ ಬಳಿ ಆ ಕಾಲದಲ್ಲಿ ಗಾಂಧೀಜಿಯವರಂಥ 


೬ ಗಾಂಧೀಜಿ -- ನಾನು ಕಂಡಂತೆ 


'ವಿದ್ರೋಹಿ'ಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡುವಂಥ ಸಾಮಗ್ರಿ ಇರುವುದಾದರೂ 
ಹೇಗೆ ಸಾಧ್ಯ ೨ ಹೀಗಾಗಿ, ಪ್ರಿಯೊಬ್ಬರೂ ತಮ್ಮತಮ್ಮ ಕಲ್ಪನೆಯ ಗಾಂಧೀಜಿಯ ಚಿತ್ರವನ್ನೇ 
ತಮ್ಮ ಕಣ್ಣು ಮುಂದೆ ಇರಿಸಿಕೊಂಡಿರುತ್ತಿದ್ದರು. 

ನನ್ನ ಕಣ್ಣೆದುರು ಮೂಡುತ್ತಿದ್ದ ಗಾಂಧೀಜಿಯವರ ಚಿತ್ರ ತುಂಬ ಮಸುಕು 
ಮಸುಕಾಗಿಯೇ ಇತ್ತು ದೇವರುಗಳ ಚಿತ್ತದಲ್ಲಿ ಮುಖದ ಸುತ್ತಲೂ ಪಾವಂಡಲವೊಂದು 
ಇರುವಂತೆ ಗಾಂಧೀಜಿಯವರ ಮುಖದ ಸುತ್ತಲೂ ತೇಜೋವಲಯವೊಂದು 
ಇದ್ದಿರಬೇಕೆಂಬ ವಿಚಾರದಲ್ಲಿ ನನಗೆ ಕೊ೦ಚವೂ ಅನುಮಾನವಿರಲಿಲ್ಲ. ಯಾರನ್ನು 
ಕಂಡೊಡನೆಯೇ ನಮ್ಮ ವಾಕ್ಚಾತುರ್ಯವೆಲ್ಲ ಮೂಲೆಗುಂಪಾಗುತ್ತಿತ್ತೋ ಅಂಥ ನಮ್ಮ 
ಸಂಸ್ಥಾನದ ಅಧಿಕಾರಿಗಳನ್ನು ತಮ್ಮ ಅಧೀನದಲ್ಲಿರಿಸಿಕೊಂಡಿರುವ ಆ ಒಡೆಯರುಗಳನ್ನೂ 
ತಮ್ಮ ಅಂಕುಶಕ್ಕೊಳಪಡಿಸಿಕೊಂಡಿರುವ, ಮಹಾಪರಾಕಮಶಾಲಿ ಇಂಗ್ಲಿಷರ ವಿರುದ್ಧ 
ಬಹಿರಂಗವಾಗಿ ಹೋರಾಡುತ್ತಿರುವ ಆ ಅಲೌಕಿಕ ಪುರುಷ ಶಾರೀರಿಕವಾಗಿ ಎಷ್ಟು 
ಬಲಶಾಲಿಯಾಗಿದ್ದಿರಬೇಕೆಬುದನ್ನು ಕಲ್ಪಿಸಿಕೊಳ್ಳಲೂ ನನಗೆ ಸಾಧ್ಯವಾಗುತ್ತಿರಲಿಲ್ಲ ಭೀಮ 
ಆಂಜನೇಯನೇ ಮೊದಲಾದ ಸಮರ್ಥ ನರ-ವಾನರರು- ಇವರಂತೆ 
ಗಾಂಧೀಜಿಯವರೂ ಅತ್ಯಂತ ಬಲಶಾಲಿಯಾಗಿರಬೇಕೆಬುದೇ ಪ್ರಾಮಾಣಿಕವಾಗಿ ನನ್ನ 
ನಂಬಿಕೆಯಾಗಿತ್ತು ಅವರನ್ನು ಪಕ್ಷವಾಗಿ ಕಾಣುವವರೆಗೂ ನನ್ನ ಈ ಕಲ್ಪನೆ ಅಚ್ಚಿತವಾಗಿಯೇ 
ಉಳಿದಿತ್ತು 

ಕಾಣದ ಗಾ೦ಧೀಜಿಗಿ೦ತ ನಾನು ಕಂಡ ಗಾಂಧೀಜಿ ಸಂಪೂರ್ಣವಾಗಿ 
ಭಿನ್ನವಾಗಿದ್ದರೂ, ಈ ಕಲ್ಪನೆ ತುಂಬ ಸ್ವಾರಸ್ಕಕರವಾಗಿದ್ದಿತೆ೦ಬುದರಲ್ಲಿ ಅನುಮಾನವಿಲ್ಲ 


೨. ಮೊದಲ ನೋಟ 


ಇದು ೧೯೩೨ರಲ್ಲಿ ನಡೆದ ಘಟನೆ ಅಕ್ಟೋಬರ್‌ ತಿಂಗಳು. ನನ್ನ 
ಚಿಕ ಹ ಮೋ. ಜೋಶಿ ಜೈಲಿನಲ್ಲಿದ್ದರು. ಆದ್ದರಿ೦ದ ಅವರ ಕುಟುಂಬದವರು ಪೂನಾದಲ್ಲಿ 
ಇರಲಿಲ್ಲ ನಾನೊಬ್ಬನೇ ಅಲ್ಲಿದ್ದೆ ನನ್ನ ಚಿಕ್ಕಪ್ಪನವರ ಸ್ನೇಹಿತರೊಬ್ಬರ ಮನೆಯಲ್ಲಿ ನನ್ನ 
ಊಟ-ತಿಂಡಿಗಳಿಗೆ ವವಸ್ಥೆ ಮಾಡಲಾಗಿತ್ತು ನನ್ನ ಓದಿನ ಕಡೆ ಗಮನ ಕೊಡುವ ಜವಾಬ್ದಾರಿ 
ಶ್ರೀ ನಲ. ಉರುಫ್‌ ನಾನಾ ಆಠವಳೇ ಅವರದಾಗಿತ್ತು ನಾನಾಜಿಯವರೊಡನೆ ಆಗ 
ಏರ್ಪಟ್ಟ ಸಂಬಂಧ ಅವರು ತೀರಿಕೊಳ್ಳುವವರೆಗೆ ಉಳಿದು ಬಂದಿತು. ಅವಿಂದಾಗಿಯೇ 
ನನಗೆ ಕಾಕಾ ಕಾಲೇಲ್ವರ್‌ ಅವರ ನಿಕೂ ಸಂಪರ್ಕ ಲಭ್ಯವಾಯಿತು. ಈ ಸಂಪರ್ಕದಿಂದಾಗಿ 
ನನ್ನ ಜೀವನದ ದಿಕ್ಕು ಮತ್ತು ಸ್ಹರೂಪಗಳೇ ಬದಲಾದುವು. 

ಗಾಂಧೀಜಿಯವರ ಜಗತ್‌-ಪುಸಿದ್ದ ಉಪವಾಸ ಸತ್ಕಾಗಹ ಅದೇ ತಾನೆ 


ಮೊದಲ ನೋಟ ಈ 


aba ಆ ದಿನಗಳಲ್ಲಿ ಎಲ್ಲೆಡೆಗಳಲ್ಲಿಯೂ ಗಾಂಧೀಜಿಯವರ ಉಪವಾಸ 
ಸತ್ಯಾಗಸದ ಚರ್ಚೆಯೇ ಕೇಳಿಬರುತ್ತಿತ್ತು ಆದ್ದರಿಂದ ಗಾಂಧೀಜಿಯವರನ್ನು ಕಾಣಬೇಕೆಂಬ 

ಇಚ್ಛೆ ನನ್ನ ಮನಸಿನಲ್ಲಿ ಪುಲವಾಗತ್ತ ಹೋಯಿತು. ನನ್ನನ್ನು ಗಾಂಧೀಜಿಯವರ ಬಳಿ 
ಹಿದುಕೊಂಡು ಹೋಗಬೇಸೆದು ತುಂಬ ಸಂಕೋಚದಿಂದ ಹಾಗೂ ಕೊಂಚ ಹೆದರಿಕಬಂದ 
ನಾನಾಜಿಯಮನನ್ನು ಕೇಳಿಕೊಂಡೆ “ಅಷ್ಟ ದೊಡ್ಡ ವನುಷ್ಯರ ಹತ್ತಿರ ನಾವು ಹೇಗೆ ಹೋಗಲು 
ಸಾಧ್ಯವಾಗುತ್ತದೆ” ಎಂದು ಅವರು ಹೇಳಬಹುದೇನೋ ಎಂದು ಹೆದರಿದ್ದೆ ಇದರಲ್ಲಿ ಎಂಥ 
ಆಶ್ಚರ್ಯ ಕಾದಿತ್ತು ಆ ಸಣಕಲ ಅಧ್ಯಾಪಕರು ನನ್ನ ಕೋರಿಕೆಯನ್ನು ಒಪ್ಪಿಕೊಂಡರು: 
“ಇಷ್ಟೇ ತಾನೇ ? ಅದರಲ್ಲೇನಿದೆ ? ನಾನು ಸುಲಭವಾಗಿಯೇ ಆ ವ್ಯವಸ್ಥೆ ಮಾಡುತ್ತೆನೆ” 
ಎಂದರು. 

ಗಾಂಧೀಜಿಯವರ ಬಳಿ ಹೋಗಿಬರುವ ಕಾರ್ಯಕ್ರಮ ಶೀಘ್ರವಾಗಿಯೇ 
ನಿಶ್ಚಿತವಾಯಿತು. ವಾಸ್ತವವಾಗಿ, ಅಕಾರಣವಾಗಿ ದೊಡ್ಡವರ ಬಳಿಗೆ ಹೋಗುವುದು 
ನಾನಾಜಿಯವರ ಸ್ವಭಾವವಾಗಿರಲಿಲ್ಲ ಅವರ ನಡೆ-ನುಡಿಗಳಲ್ಲಿ ಒಂದು ಬಗೆಯ ಮಧುರ 
ಅಲಿಪ್ತೆ ಕಾಣದೊರೆಯುತ್ತಿತ್ತು ಜೊತೆಗೆ ಅವರು ನಿಜವಾದ ಅಧ್ಯಾಪಕರೂ ಆಗಿದ್ದರು. 
ನನ್ನನ್ನು ಗಾಂಧೀಜಿಯವರ ಬಳಿಗೆ ಕೊಂಡೊಯ್ಯುವುದರಿ೦ದ ನನಗೆ ಒಂದು ರೀತಿಯ 
ಶಿಕ್ಷಾ ದೊರೆಯುತ್ತದೆಂದೂ ಅವರು ಭಾವಿಸಿದ್ದರು. ಹೀಗಾಗಿ, ನನ್ನ ಸಂತೋಷ ಸಮಾಧಾನ 
ಹಾಗೂ ಶಿಕ್ಷಣಕ್ಕಾಗಿ ನನ್ನನ್ನು ಗಾಂಧೀಜಿಯವರ ಬಳಿಗೆ ಕೆದೊಯ್ಯಲು ಸಿದ್ಧರಾದರು. 

ಸೌಧಾಗ್ಯದ ವಿಚಾರವೆಂದರೆ, ನಾವು ಯಾರೊಡನೆ ಹೊರಟಿದೆಪೋ ಅನೂ ಬಹಳ 
ಹಿರಿಯ ದರ್ಜೆಯ ಅಧ್ಯಾಪಕರಾಗಿದ್ದರು. ಅವರು ಬೇರಾರೂ ಆಗಿರದೆ ಆಚಾರ್ಯ ಕಾಕಾ 
ಸಾಹಬ್‌ ಕಾಲೇಲ್ಕರ್‌ ಆಗಿದ್ದರು. ಆಗ ನಾನಾಜಿಯವರಿಗೆ ಗಾಂಧೀಜಿಯವರ ಅಥವಾ 
ಅವರ ಬೇರಾವುದೇ ಶಿಷ್ಠರ ಪರಿಚಯವಿರಲಿಲ್ಲ ಆದ್ದರಿಂದ ಅವರು ಕಾಕಾ ಕಾಲೇಲ್ಕರ್‌ 
ಅವರನ್ನು ಜೊತೆಗೆ ಕರೆದೊಯ್ದರು. ಕಾಲೇಲ್ವರ್‌ ಅವರು ಆಗ 08೦೫ ಜಿಲ್ಲಿಯೇ 
ವಾಸಮಾಡುತ್ತಿದ್ದರು. ಬಾಡಿಗೆಯ 'ಸೆಷಲ್‌ ಟ್ಯಾಕ್ಟಿಯೊಂದರಲ್ಲಿ ನಾವು ಗಾಂಧೀಜಿಯವರು 
ವಾಸವಾಗಿದ್ದ ಪೂಕುಟಿಯನ್ನು (ಕಾಟೇಜ್‌) ತಲುಪಿದೆವು. ಪರ್ಣಕುಟಿಯನ್ನು ತಲುಪುವ 
ವರೆಗಿನ ಕೆಲವು ನಿಮಿಷಗಳ ಸಹವಾಸದಲ್ಲಿಯೇ ಕಾಲೇಲ್ಕರ್‌ ಅವರು ನನ್ನ ಅಂತಃಕರಣದಲ್ಲಿ 
ಮನೆಮಾಡಿಕೊಂಡುಬಿಟ್ಟರು. ಟ್ಯಾಕ್ಸಿಯಲ್ಲಿ ಕುಳಿತೊಡನೆಯೇ “ನಿಮ್ಮ ಹೆಸರೇನು 9” 
ಎಂದು ಅವರು ಕೇಳಿದರು. 

ನಾನು ಬೆಚ್ಚಿಬಿದ್ದು ಅವರತ್ರ ನೋಡಿದೆ. 'ನೀವ್ರ' ಎಂದು ನನ್ನನ್ನು ಸಂಬೋಧಿಸುವಂಥ 
ವ್ಯಕ್ತಿಯನ್ನು ಅಂದಿನವರೆಗೆ ನಾನು ಭೆಟ್ಟಿಯಾಗಿರಲಿಲ್ಲ. ನನ್ನನ್ನು ಹಾಸ್ಟ ಮಾಡುತ್ತಿದ್ದಾರೋ 
ಏನೋ ಎಂದೆನ್ನಿಸಿತು. ಆದರೆ, ಅವರ ಮಧುರವಾದ ಮುಗುಳ್ನಗೆ ನನ್ನ ಅನುಮಾನವನ್ನು 
ದೂರಮಾಡಿತು. (ಹಿರಿಯರಾಗಲಿ, ಕಿರಿಯರಾಗಲಿ, ಎಲ್ಲರನ್ನೂ 'ನೀವು' ಎಂದೇ ಕಾಲೇಲ್ವರ 
ಅವರು ಸಂಬೋಧಿಸುತ್ತಾರೆಂದು ಮುಂದೆ ನನಗೆ ತಿಳಿದುಬಂದಿತು) ನಾನು ಅವರಿಗೆ 


೮ ಗಾಂಧೀಜಿ -- ನಾನು ಕಂಡಂತೆ 


ನನ್ನ ಹೆಸರನ್ನು ಪೂರ್ಣವಾಗಿ-ಮಹಾರಾಷ್ಟದಲ್ಲಿನ ರೂಢಿಗೆ ಅನುಗುಣವಾಗಿ ತಿಳಿಸಿದೆ: 
“ಶ್ರೀಪಾದ ರಘುನಾಥ ಜೋಶಿ.” 

“ನಿಮಗೆ ನಿಮ್ಮ ಹೆಸರಿನ ಅರ್ಥ ಗೊತಿದೆಯೆ 7”-ಕಾಲೇಲ್ಕರ್‌ ಅವರು ಮತ್ತೆ 
ಪಶ್ಚಿಸಿದರು. 
"ಹೌದು. ಶ್ರೀ ಅಂದರೆ ಲಕ್ಷ್ಮಿ; ಪಾದ ಅಂದರೆ ಕಾಲು. ಶ್ರೀಪಾದ ಎಂದರೆ ಲಕ್ಷ್ಮಿಯ 
ಪಾದ! ಗುರುದೇವ ದತ್ತರನ್ನೂ ಶ್ರೀಪಾದ ಎಂದು ಕರೆಯುತ್ತಾರೆ.” ನನ್ನ ಹೆಸರಿನ ಬಗ್ಗೆ 
ನನ್ನಲ್ಲಿದ್ದ ಮಾಹಿತಿಯೆಲ್ಲವನ್ನೂ ಉಸುರಿದೆ. 

“ಸರಿ. ಆದರೆ ದತ್ತರು ಯಾರು ? ಅವರೇನು ಮಾಡುತ್ತಿದ್ದರು ? ಅವರನ್ನು 
ದೊಡ್ಡವರೆಂದು ನಾವೆಣಿ ಭಾವಿಸುತ್ತೇವೆ ಬ ಗೊತ್ತೆ? ” ಎಂದ ಅವರು ಮತ್ತಿ ವಿಚಾರಿಸಿದದು. 

“ದತ್ತರು ಒಬ್ಬ ದೇವತೆ” 

“ಉಹುಂ. ನಿಮ್ಮ ಉತ್ತರ ಸರಿಯಲ್ಲ ದತ್ತರು ದೇವತೆಯಲ್ಲ ನಮ್ಮ ನಿಮ್ಮಂತೆ 
ಅವರೂ ಮಾನವರೆ ಆದರೆ ದೀನರ, ಅನಾಥರ ಕಪ್ಪ-ಸಂಕುಗಳನ್ನು ದೂರಮಾಡುವುದಕ್ಕಾಗಿ 
ಅವರು ಎಲ್ಲೆಡೆಯೂ ಸಂಚರಿಸುತ್ತಿದ್ದರು. ಅವರು ಯಾವಾಗಲೂ ಜನತೆಗೆ 
ಉಪಕಾರಿಯಾಗಿರುತ್ತಿದ್ದರು; ಜನಸೇವೆಯಲ್ಲೇ ಮಗ್ಗರಾಗಿರುತ್ತಿದ್ದರು. ಇದಕ್ಕಾಗಿಯೇ 
ಅವರು ಮದುವೆಯನ್ನೂ ಮಾಡಿಕೊಳ್ಳಲಿಲ್ಲ. ಅವರು ಆಜನ್ಮ ಬಹ್ಮಚಾರಿಗಳಾಗಿಯೇ 
ಇದ್ದರು. ಇಡೀ ನಾಡಿನ ಕುಟುಂಬವೇ ಅವರಿಗೆ ತಮ್ಮ ಕುಟುಂಬವಾಗಿ ತ್ತು” ಹೀಗೆಂದು 
ಕಾಲೇಲ್ವರ್‌ ಅಮು ತಿಳಿಯ ಹೇಳಿದರು. 

ಮಂ” 

ನಾನು ಗಮನವಿಟ್ಟು ಅವರ ಮಾತುಗಳನ್ನು ಕೇಳುತ್ತಿದ್ದೆ. ಇದೆಲ್ಲವೂ ನನಗೆ 
ಹೊಸದಾಗಿತ್ತು ನನ್ನ ಹೆಸರಿನ ಬಗ್ಗೆ ಅದಕ್ಕೆ ಹಿಂದೆ ನಾನೆಂದೂ ಅಷ್ಟಾಗಿ ಯೋಚಿಸಿರಲಿಲ್ಲ 
ಹೀಗಾಗಿ, ಕಾಲೇಲ್ಕರ್‌ ಅವರ ಈ ವಿವರಣೆಯನ್ನು ಕೇಳಿ ನಾನು ಸಂಭಿತನಾದಂತೆ ಕಳಿತಿದ್ದ 

“ನಾವೂ ದತ್ತರಂತೆ ಸಮಾಜಸೇವಕರೂ, ರಾಷ್ಟನೇವಕರೂ ಆಗಬೇಕೆಂದು ನಿಮಗೆ 
ಅನ್ನಿಸುವುದಿಲ್ಲ” ಎಂದು ಅವರ ಕೀಳಿದರು. 

“ಹೌದು. ಏಕಾಗಬಾರದು 9”. ಇಷ್ಟೇ ನನಗೆ ಹೇಳಲು ಸಾಧ್ಯವಾದದ್ದು 

ಮುಂದೆಯೂ ಕಾಲೇಲ್ಕರ್‌ ಅವರು ಇನ್ನೂ ಅನೇಕ ವಿಚಾರಗಳನ್ನು ವಿವರಿಸಿದರು. 
ಆದರೆ ಅವೆಲ್ಲ ಈಗ ನನಗೆ ನೆನಪಿಲ್ಲ. ಇಲ್ಲಿ ಉಲ್ಲೇಖಿಸಿರುವ ಮಾತುಗಳನ್ನೂ 
ವಸುಕುವಸುಕಾದ ನನ್ನ ನೆನಪಿನ ಆಧಾರದಿಂದ ಬರೆದಿದ್ದೇನೆ. ಇವುಗಳಲ್ಲಿ ನನ್ನ ಹೆಸರಿಗೆ 
ಸಂಬಂಧಿಸಿದ ಚರ್ಕಿಯೇನೋ ನನ್ನ ಮನಸಿನಲ್ಲಿ ಶಾಶಕವಾಗಿ ಅಂಕಿತಗೊಂಡಿದೆ. ಕಾಲೇಲ್ವರ 
ಅವರ ಸ್ವಂತ ಹೆಸರೂ “ದಶ್ತಾತ್ರೇಯ' ಎಂದು ಮುಂದೆ ನನಗೆ ತಿಳಿಯಬಂದಿತು. ಈ 
ಆಕಸ್ಮಿಕ ನನ್ನ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರಿದೆ. ವಾಖ್ಯಾನಗಳಲ್ಲಿ ತೊಡಗದೆ 
ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ಮೂಡಿಸುವುದು ಅಧ್ಯಾಪಕರ ಕರ್ತವ್ಯ 


ಮೊದಲ ನೋಟ ೯ 


ನಾನಾಜಿ ಮತ್ತು ಕಾಲೇಲ್ಕರ್‌ ಅವರ ಸಂಪರ್ಕದಲ್ಲಿ ಈ ಅನುಭವ ನನಗೆ ಹಲವು ಭಾರಿ 
ಲಭಿಸಿದೆ. ಇಲ್ಲಿ ಮತ್ತೊಂದು ವಿಚಾರವನ್ನೂ ಹೇಳಿಬಿಡಬಹುದು. ಈ ಘಟನೆ ನಡೆದ 
ತರುವಾಯ ಆರು ವರ್ಷಗಳವರೆಗೆ ನನಗೂ ಕಾಲೇಲ್ವರ್‌ ಅಮಿಗೂ ಯಾವುದೇ ಸಂಪರ್ಕ 
ಇರಲಿಲ್ಲ ೧೯೩೮ರಲ್ಲಿ ನಾನು ಮತ್ತೆ ಅವರನ್ನು ಭುತ್ತಿಯಾದಾಗ, ನನ್ನ ಅವರ ಈ ಮೊದಲ 
ಪರಿಚಯ ಬಹುಮಟ್ಟಿಗೆ ಇಲ್ಲವೇ ಆಗಿತ್ತು ಹೀಗಾಗಿ, ಹೊಸದಾಗಿ ಪರಿಚಯ 
ಮಾಡಿಕೊಳ್ಳಬೇಕಾಯಿತು. 

+0೩೦೫ ನಗರದ ಹೊರವಲಯದಲ್ಲಿರುವ ಒಂದು ಸಣ್ಣ ಬೆಟ್ಟದ ಮೇಲೆ 
ನೆಲೆಗೊಂಡಿರುವ ಲೇಡಿ ಥ್ಯಾಕರ್‌ ಸೇ ಅವರ ವೈಭವಪೂರ್ಣ ಪರ್ಣಕುಟಿಯನ್ನು ನಾವು 
ತಲುಪಿದಾಗ ಸೂರ್ಯ ಮುಳಿಗುವುದರಲ್ಲಿದ್ದ, ಆ ಭವನದ ಪಡಸಾಲೆಯಲ್ಲಿನ ಮಂಚದ 
ಮೇಲೆ ದಿಂಬಿಗೆ ಒರಗಿಕೊಂಡು ಕುಳಿತಿದ್ದ ಗಾಂಧೀಜಿಯವರು ಏನನ್ನೋ ತಿನ್ನುತ್ತಿದ್ದರು. 
ಬಹುಶಃ ಅವರು ಸಂಜೆಯ ಊಟ ಮಾಡುತ್ತಿದ್ದರು. ಅವರ ಉಪವಾಸ ಸತ್ಯಾಗಹ 
ಇತ್ತೀಚೆಗೆ ತಾನೇ ಕೊನೆಗೊಂಡಿತ್ತು ಆದ್ದರಿಂದ ಯಾವುದೋ ಹಣ್ಣನ್ನೋ ಲಘುವಾದ 
ಆಹಾರವನ್ನೋ ತೆಗೆದಕೊಳ್ಳುತ್ತಿದ್ದರು. 

ಗಾಂಧೀಜಿಯವರನ್ನು ಅದೇ ಮೊದಲ ಬಾರಿಗೆ ನಾನು ನೋಡತೊಡಗಿದ್ದೆ. ನನ್ನ 
ಕಲ್ಪನೆಯ ಗಾಂಧೀಜಿಯವರ ಹಾಗೂ ಪ್ರತ್ಯಕ್ಷವಾಗಿ ನಾನು ನೋಡುತ್ತಿದ್ದ 
ಗಾಂಧೀಜಿಯವರ ನಡುವೆ ಭೂಮ್ಯಾಕಾಶಗಳಷ್ಟು ಅಂತರವಿತ್ತು ಪ್ರಬಲ ಬ್ರಿಟಿಷ್‌ 
ಸಾಮ್ರಾಜ್ಯದೊಂದಿಗೆ ಸೆಣಸುತ್ತಿದ್ದ ಈ ವೀರಪುರುಷ ಇಂಥ ನರಪೇತಲ 
ವ್ಯಕ್ತಿಯಾಗಿದ್ದಿರಬಹುದೆ೦ಬ ವಿಚಾರದಲ್ಲಿ ನನಗೆ ನಂಬಿಕೆಯೇ ಮೂಡುತ್ತಿರಲಿಲ್ಲ. 
ಉಪವಾಸದಿಂದಾಗಿ ಗಾಂಧೀಜಿಯವರು ತುಂಬ ಕೃಶವಾಗಿಯೂ, ಬಳಲಿದವರಂತೆಯೂ 
ಕಾಣುತ್ತಿದ್ದರು. ಮೊದಲ ನೋಟದಲ್ಲಿಯೇ ಅವರ ವ್ಯಕ್ತಿತ್ರ ನನ್ನ ಮೇಲೆ ಮಾಂತ್ರಿಕ 
ಪ್ರಭಾವ ಬೀರಿತು. ಅವರನ್ನು ನೋಡುತ್ತಲೇ ಇರಬೇಕು ಎನ್ನಿಸುತ್ತಿತ್ತು ಅಲ್ಲಿ ನಿಂತಿದ್ದಷ್ಟು 
ಹೊತ್ತೂ ರೆಪ್ಪೆಯನ್ನು ಮಿಟುಕಿಸದೆ ಗಾ೦ಧೀಜಿಯವರನ್ನೇ ನೋಡುತ್ತಿದ್ದೆ -- 
ಗಾಂಧೀಜಿಯವರಂಥ ಅಲೌಕಿಕ ವ್ಯಕ್ತಿಯ ಚಿತ್ರವನ್ನು ನನ್ನ ಹೃದಯ ಸಂಪುಟದಲ್ಲಿ 
ಆಡಗಿಸಿಕೊಳ್ಳತ್ತಿದ್ದೇನೋ ಎಂಬಂತೆ ಮುಂದೆ ವರ್ಧಾದಲ್ಲಿ ಗಾಂಧೀಜಿಯವರನ್ನು ಕಾಣುವ 
ಆವರನ್ನು ಭುಟ್ಟಿಯಾಗುವ ಹಾಗೂ ಅವರೊಡನೆ ಮಾತುನರಗಷಗಳಲ್ಲಿ ತೊಡಗುವ ಅನೇಕ 
ಅವಕಾಶಗಳು ನನಗೆ ದೊರೆತುವು. ಇಷ್ಟಾದರೂ, ಗಾಂಧೀಜಿಯವರನ್ನು ಕಣ್ಣು ತುಂಬ 
ನೋಡಬೇಕೆಂಬ ನನ್ನ ಇಚ್ಛೆ ಅತ್ಯಪ್ಪವಾಗಿಯೇ ಉಳಿಯುತ್ತಿತ್ತು ಅವರ ವ್ಯಕ್ಷತ್ರ ನನ್ನ 
ಮೇಲೆ ಅಷ್ಟೊಂದು ಪ್ರಭಾವ ಬೀರಿತ್ತು 


ಅವರು ನನ್ನ ಬಗ್ಗೆ ಗಾಂಧೀಜಿಯಮಗೆ ಏನೋ ಹೇಳಿದರು. ಅವರಿಬ್ಬರೂ 
ಗುಜರಾತಿಯಲ್ಲಿ ಮಾತನಾಡುತ್ತಿದ್ದರು. ಹೀಗಾಗಿ, ಅವರ ಸಂಭಾಷಣೆ ನನಗೇನೂ 


೧೦ ಗಾಂಧೀಜಿ -- ನಾನು ಕಂಡಂತೆ 


ಅರ್ಥವಾಗಲಿಲ್ಲ ಆದರೆ, ಗಾಂಧೀಜಿಯವರು ನಡುವೆಯೇ 'ಚಿರ್‌ನೇರ್‌ವಾಳಾ ಜೋಶೀ?' 
("ಚಿರನೇರಿನ ಜೋಶಿಯ 7) ಎಂದು ಕೇಳಿದರು. 

“ಹೋಯ್‌” (ಹೌದು) -- ಕಾಲೇಲ್ಕರ್‌ ಅವರು ಗುಜರಾತಿಯಲ್ಲಿಯೇ ಉತ್ತರ 
ಕೊಟ್ಟರು. 
ಅವರ 'ಚಿರನೇರ್‌ವಾಳಾ' (ಚಿರನೇರಿನ) ಶಬ್ದ ನನ್ನ ಮೇಲೆ ತುಂಬ ಪರಿಣಾಮವನ್ನೇ 
ಉಂಟುಮಾಡಿತು. ಕೆಲವು ದಿನಗಳ ಹಿಂದೆ, ಮುಂಬಯಿಯ ಬಳಿ ಇರುವ ಚಿರನೇರ್‌ 
ಗ್ರಾವದಲ್ಲಿ ಬ್ರಿಚಿಷ ಸರ್ಕಾರ ತುಂಬ ಅನಾಗರಿಕ ರೀತಿಯಲ್ಲಿ ವರ್ತಿಸಿತ್ತು ಸರ್ಕಾರ ಅಲ್ಲಿ 
ನಡೆಸಿದ ಗೋಲಿಬಾರಿನಲ್ಲಿ ನಿರಾಯುಧರಾದ ಅನೇಕ ಗ್ರಾಮಸ್ಥರು ತಮ್ಮ ಪ್ರಾಣಗಳನ್ನು 
ತೆತ್ತಿದ್ದರು. ಆ ಪ್ರಸಂಗದಲ್ಲಿ ನನ್ನ ಚಿಕ್ಕಪ್ಪನವರು ತುಂಬ ಮಹತ್ವಪೂರ್ಣ 
ಸೇವಾಕಾರ್ಯವನ್ನೆಸಗಿದ್ದರು. ಆ ಸಂಬಂಧದಲ್ಲಿ ಹಲವು ಬಾರಿ ಗಾಂಧೀಜಿಯವರನ್ನೂ 
ಕಂಡಿದ್ದರು. 

ಆ ಕಾಲದಿ ಚಿರನೇರಿನಲ್ಲಿ ನಡೆದಂಥ ಹಿಂಸಾಕ್ಯತ್ವಗಳು ದೇಶಾದ್ಧ೦ತ ಅನೆಕ ಕಡೆಗಳಲ್ಲಿ 
ಸಂಭವಿಸಿದ್ದುವು. ಆ ಎಲ್ಲ ಘಟನೆಗಳನ್ನೂ, ಅವುಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳ 
ಪರಿಚಯವನ್ನೂ ಗಾಂಧೀಜಿಯವರು ನೆನಸಿನಲಿಟ್ಟಕೊಂಡಿದ್ದರು. ಈ ಕಾರಣದಿಂದಾಗಿಯೇ 
ದೇಶಾದ್ಯಂತ ಅವರ ನಿಷ್ಠಾವಂತ ಕಾರ್ಯಕರ್ತರ ಜಾಲವನ್ನು ಹರಡಲು ಸಮರ್ಥರಾದರು. 
ಗಾಂಧೀಜಿಯವರಿಗೆ ನನ್ನ ಚಿಕ್ಕಪ್ಪನವರ ಪರಿಚಯವಿದೆಯೆಂಬ ವಿಚಾರ ತಿಳಿದಾಗ ನನ್ನ 
ಹೃದಯ ಅಭಿಮಾನದಿಂದ ತುಂಬಿ ತೊನೆಯಿತು. 

ಸ್ವಲ್ಪ ಕಾಲಾನಂತರ ಪರ್ಣಕುಟಿಯ ವಿಶಾಲ ಸಭಾಂಗಣವೊಂದರಲ್ಲಿ ಪ್ರಾರ್ಥನೆ 
ಪ್ರಾರಂಭವಾಯಿತು. ಕತ್ತಲಲ್ಲಿ ನಡೆಯುವ ಪ್ರಾರ್ಥನೆ ನನ್ನ ಮಟ್ಟಿಗೆ ಸಂಪೂರ್ಣವಾಗಿ 
ಹೊಸದಾಗಿತ್ತು ಆದರೂ ಅದು ನನಗೆ ತುಂಬ ಹಿಡಿಸಿತು. ಅದಕ್ಕೆ ತನ್ನದೇ ಆದ ಪರಿಸರ- 
ಪರಮ ಶಾಂತಿಯ ಪರಿಸರ- ಇತ್ತು ಮುಂದೆ ಆ ಪರಿಸರ ನನ್ನನ್ನು ಬಹುವಾಗಿ 
ಆಕರ್ಷಿಸಿಬಿಟ್ಟಿತು. ಇತರ ವ್ಯಕ್ತಿಗಳು ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದರು. ನಾನು ನನ್ನ 
ಮನಶ್ಚಕಿಗಳ ಮುಂದೆ ಗಾಂಧೀಜಿಯವರ ಮೂರ್ತಿಯನ್ನೇ ನಿಲ್ಲಿಸಿಕೊಂಡಿದ್ದೆ. ಆ ಪವಿತ್ರ 
ಪ್ರಸಂಗದ ನೆನಪಾಗಿ ಖಾದಿ ಬಟ್ಟೆಗಳನ್ನೇ ಇನ್ನು ಮುಂದೆ ಧರಿಸಬೇಕೆಂದು ನಾನು 
ಮನಸಿನಲ್ಲಿಯೇ ವ ತೊಟ್ಟಿ ಆ ವ ಇಂದಿನವರೆಗೂ ಅವ್ಯಾಹತವಾಗಿ ನಡೆದು ಬಂದಿದೆ. 
ಖಾದಿಯಿಂದಾಗಿ ಪೋಲೀಸರಿಗೆ ಅನುಮಾನ ಉಂಟಾಗುತ್ತದೆಯಾದ್ದರಿ೦ದ ಖಾದಿ 
ಧರಿಸುವುದನ್ನು ಬಿಟ್ಟುಬಿಡಬೇಕೆಂದು, ೧೯೪೨ರ ಆಂದೋಳನದ ಅವಧಿಯಲ್ಲಿ, ನನ್ನ 
ಸಹೋದ್ಯೋಗಿಗಳು ನನಗೆ ಸಲಹೆ ನೀಡಿದರು. ಅನೇಕರು ಮಿಲ್ಲು ಬಟ್ಟೆಗಳನ್ನು ಧಿಸಲೂ 
ಆರಂಭಿಸಿದರು. ಆದರೆ, ಈ ಮೋಹ ನನ್ನ ವೇಲೆ ಪರಿಣಾಮವನ್ನುಂಟುಮಾಡಲಾರದೆ 
ಹೋಯಿತು. ನನ್ನ ಸ್ವಂತ ಸಂಕಲ್ಪ ಶಕ್ತಿಗಿಂತಲೂ ಗಾಂಧೀಜಿಯವರ ಆಶೀರ್ವಾದವೇ ಈ 
ದೃಢತೆಗೆ ಕಾರಣವಾಯಿತೆಂದು ನಾನ ಮನಸಾರೆ ನಂಬಿದ್ದೇನೆ. 


ಮೊದಲ ನೋಟ ೧೧ 


ನಾನು ಮನೆಗೆ ಹಿಂದಿರುಗಿದಾಗ ನನ್ನ ಮನಸ್ಸು ಒಂದು ಬಗೆಯ ಕೃತಾರ್ಥತೆಯ 
ಭಾವದಿಂದಲೂ, ಅನೇಕ ಪವಿತ್ರ ಭಾವನೆಗಳಿಂದಲೂ, ಸಂಕಲ್ಲಗಳಿಂದಲೂ ತುಂಬಿತ್ತು 
ಗಾಂಧೀಜಿಯವರ ಬಗ್ಗೆ ನಾನು ನನ್ನ ಹೃದಯದಲ್ಲಿ ನಿರ್ಮಿಸಿಕೊಂಡಿದ್ದ ಮಹಾಮಂದಿರ 
ಕೆಲವೇ ಕ್ಷಣಗಳಲ್ಲಿ ಕುಸಿದುಬೀಳುತ್ತದೆಂದು ನಾನು ಅಂದುಕೊಂಡಿರಲಿಲ್ಲ ಆ ದಿನ ರಾತ್ರಿ 
ನನ್ನ ಚಿಕ್ಕಪ್ಪನವರ ಸ್ನೇಹಿತರ ಮನೆಗೆ ಎಂದಿನಂತೆ ಊಟಕ್ಕೆ ಹೋಗಿದ್ದೆ. ಅಲ್ಲಿ ಅವರ 
ಸ್ನೇಹಿತರಾದ ಕೇತ್ಯರ್‌ ಅವರೂ ಇದ್ದರು. ನಾನು ಗಾ೦ಧೀಜಿಯವರನ್ನು ನೋಡಲು 
ಹೋಗಿದ್ದೆನೆಂಬುದು ನನ್ನ ಚಿಕ್ಷನವರ ಸ್ನೇಹಿತರಿಗೆ ತಿಳಿದಿತ್ತು ಆದ್ದರಿಂದ ಅವರು ತುಂಬ 
ಪ್ರೀತಿಯಿ೦ದ ಆ ಸಂಬಂಧವಾಗಿ ನನ್ನನ್ನು ವಿಚಾರಿಸಿದರು. ನಾನೂ ನನ್ನ ಮನಸ್ಸಿನ 
ಆನಂದವನ್ನು ಮುಕ್ತ ಕಂಠದಿಂದ ವ್ಯಕ್ತಪಡಿಸಿದೆ. 

ನನ್ನ ಮಾತುಗಳನ್ನು ಕೇಳಿದ ಬಳಿಕ ಕೇತ್ಯರ ಅವರು ನನ್ನನ್ನು ಪಶ್ಲಿಸಿದರು: “ಏನಪ್ರಾ 
ಗಾಂಧೀಜಿಯವರು ನಿನಗೆ ಏನಾದರೂ ತಿನ್ನಲು ಕೊಟ್ಟರೋ ಇಲ್ಲವೋ 9” 

“ಉಹುಂ” - ನಾನು ಯಾವ ಯೋಚನೆಯೂ ಇಲ್ಲದೆ ಉತಸಿದೆ. 

“ಒಳ್ಳೆಯದು. ಅವರು ನಿನ್ನೊಡನೆ ಮಾತನಾಡಿದರೋ ಇಲ್ಲವೋ 9” 

“ಇಲ್ಲ” - ನಾನು ಹೆದರುತ್ತ ಹೆದರುತ್ತ ಅವರಿಗೆ ಉತ್ತು ಕೊಟ್ಟೆ “ಅವರು ನನ್ನೊಡನೆ 
ಯಾವ ಭಾಷೆಯಲ್ಲಿ ಮಾತನಾಡಬೇಕಿತ್ತು ನನಗೆ ಅವರ ಭಾಷೆ ಗೊತ್ತಿಲ್ಲ” 

“ಸರಿ, ಕನಿಷ್ಠಪಕ್ಷ ನಿನ್ನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಪ್ರೀತಿಯಿಂದ ನಿನ್ನ ಬೆನ್ನಿನ 
ಮೇಲೆ ಕೈಯನ್ನಾದರೂ ಆಡಿಸಿರಬೇಕಲ್ಲವೇ ? ” - ಅವರು ಮತ್ತೆ ನನ್ನನ್ನು ಪಶ್ಚಿಸಿದರು. 

“ಇಲ್ಲ” - ನಾನು ಪೂರ್ಣವಾಗಿ ವಿರಸಗೊ೦ಡು ಉದ್ಗರಿಸಿದೆ: “ಪ್ರಾರ್ಥನೆಯ 
ಸಮಯವಾಗಿತ್ತು ಆದ್ದರಿಂದ ನನ್ನನ್ನು ಪ್ರೀತಿಸುವಷ್ಟು ಬಿಡುವು ಅವರಿಗಿರಲಿಲ್ಲ.” 

“ನೋಡಿದಿರಾ?” ನನ್ನ ಚಿಕ್ಷನವರ ಸ್ನೇಹಿತರತ್ವ ತಿರುಗಿ ಕೇತ್ಸರ್‌ ಹೇಳಿದರು: “ನಾನು 
ಯಾವಾಗಲೂ ಇದೇ ಮಾತನ್ನು ಹೇಳುತ್ತ ಬಂದಿದ್ದೇನೆ. ಅಯ್ಯಾ ಆ ನಿನ್ನ ಮಹಾತ್ಮ 
ಇಂಥ ಬಡವರ ಮಕ್ಕಳನ್ನು ಹತ್ತಿರ ಏಕೆ ಸೇರಿಸುತ್ತಾನೆ 7 ಆಂಗ್ಲರ, ಪಾರಸಿಗಳ, ಸೇಠುಗಳ 
ತೆಳ್ಳ್‌-ಬೆಳ್ಳಿುವ ಮಕ್ಕಳೇ ಆತನಿಗೆ ಪಿಯ. ಆ ಮಕ್ಕಳನ್ನು ಆತ ಪ್ರೀತಿಸುವಾಗ, ಅವುಗಳನ್ನು 
ಮುದ್ದುಮಾಡುವಾಗ ಪತ್ರಿಕೆಯವರಾದ ನೀವುಗಳು ಫೋಟೋ ತೆಗೆದುಕೊಳ್ಳುತ್ತೀರಿ; ಆ 
ಚಿತಗಳನ್ನೇ ಅಚ್ಚಿಸಿ ಅವರ ಶಿಶುಪ್ರೇವುದ ವಿಚಾರವನ್ನು ಡಂಗೂರ ಹೊಡೆಯುತ್ತಿರಿ. ಆದರೆ, 
ಇದೆಲ್ಲ ಸೋಗು ಎ೦ಬುದು ನಮಗೆ ಗೊತ್ತು ಅಯ್ಯಾ ಈ ಲೋಕದಲ್ಲಿ ಬಡವರಿಗೆ 
ಸ್ನೇಹಿತರೆಂಬುವರು ಯಾರೂ ಇಲ್ಲವೇ ಇಲ್ಲ” 

ಕೇತ್ಯರ ಅವರ ಮಾತುಗಳನ್ನು ಕೇಳಿ ನಾನು ತ್ಣಗಾಗಿಬಿಟ್ಟೆ ನನ್ನ ಮನಸ್ಸಿನ ಲಂಬಕ 
ಒಮ್ಮೆಲೇ ಇನ್ನೊಂದು ಬದಿಗೆ ಹೋಯಿತು. ನನ್ನ ಹೃದಯದಲ್ಲಿ ನಾನು ನಿರ್ಮಿಸಿಕೊಂಡಿದ್ದ 
ಗಾಂಧೀಜಿಯವರ ಪೂಜನೀಯ ಮೂರ್ತಿ ಭಗ್ಗಗೊಂಡಿತು. ಅಕಾರಣವಾಗಿಯೇ 
ಗಾಂಧೀಜಿಯವರ ಬಗ್ಗೆ ನನ್ನ ಮನಸಿನಲ್ಲಿ ದುರ್ಭಾವನೆ ಹುಟ್ಟಿಕೊಂಡಿತು. ಎಷ್ಟಾದರೂ 


(೨ ಗಾಂಧೀಜಿ -- ನಾನು ಕಂಡಂತೆ 


ಆಗ ನಾನಿನ್ನೂ ಬಾಲಕನಾಗಿದ್ದನಪ್ಟೆ ನಾನು ಗಾಂಧೀಜಿಯವರನ್ನು ಕಂಡಾಗ ಅವರಲ್ಲಿದ್ದ 
ದೈಹಿಕ ದೌರ್ಬಲ್ಯ ಅವರ ಕಾರ್ಯಮಗ್ನತೆ, ಅದು ಪ್ರಾರ್ಥನೆಯ ಸಮಯವಾಗಿತ್ತೆಂಬ 
ಸಂಗತಿ - ಇವುಗಳನ್ನು ಪರಿಗಣನೆಗೆ ತಂದುಕೊಳ್ಳುವಪ್ಪು ವಿವೇಚನೆ ನನ್ನಲ್ಲಿ ಎಲ್ಲಿತ್ತು? 
ಆ ಸಬ್ಬಗೃಹಸ್ಥರ-ಅಂದರೆ ಶ್ರೀ ಕೇತ್ಯರ್‌ ಅವರ- ಮಾತೇ ಸರಿಯೆಂದು ನನಗೆ ತೋರಿತು. 

ಆದರೆ, ಕಾಲ' ಎಂಬುದು ಎಲ್ಲ ರೋಗಗಳಿಗೂ ಔಷಧಪ್ರಾಯವಾದುದು. 
ಕಾಲ ಸರಿದಂತೆಲ್ಲ ಆ ದುರ್ಭಾವನೆ ದುರ್ಬಲಗೊಳ್ಳತೊಡಗಿತು. ಮತ್ತೆ ನನ್ನ ಮನಸ್ಸು 
ಗಾ೦ಧೀಜಿಯವರತ್ತ ಆಕರ್ಷಿತವಾಗತೊಡಗಿತು. ನನ್ನ ವಿಭೂತಿಪೂಜಕ ಅಂತಃಕರಣ 
ಭಗ್ಗಗೊಂಡಿದ್ದ ಆ ಪೂಜ್ಯ ಮೂರ್ತಿಯ ಚೂರುಪಾರುಗನನ್ನೆಲ್ಲ ಕೂಡಿಸಿ ಆ ಮೂರ್ತಿಯನ್ನು 
ಮತ್ತೆ ರೂಪಿಸುವ ಪ್ರಯತ್ನದಲ್ಲಿ ತೊಡಗಿತು. ಇಷ್ಟಾಗಿಯೂ, ಕೆಲವು ಶಬ್ದಗಳ ಮೂಲಕ 
ಕೇತ್ಯರ ಅವರು ಉಂಟುಮಾಡಿದ್ದ ಆಫಾತ ತುಂಬ ಪುಲವಾಗಿಯೇ ಇತ್ತೆಬುದು ನನ್ನ 
ಅರಿವಿಗೆ ಬಂದಿತು. 


೩. ಹಿಂದೀ ಬೇಡ, ಇಂಗ್ಲಿಷ್‌ ! 


೧೪ ಜುಲೈ ೧೯೩೩ರಲ್ಲಿ ನಡೆದ ಸಂಗತಿ ಇದು. 0೩೦ನೆ ತಿಲಕ್‌ ಸ್ನಾರಕ 
ವಂದಿರದಲ್ಲಿ ಗಾಂಧೀಜಿಯವರ ಭಾಷಣಕ್ಕೆ ಏರ್ಪಾಡಾಗಿತ್ತು ಭಾಷಣದ ವಿಷಯ ಬಹುಶಃ 
ಅಸ್ಪೃಶ್ಯತಾ ನಿವಾರಣೆಗೆ ಸಂಬಂಧಿಸಿದ್ದಿರಬೇಕು. ಪ್ರವೇಶಕ್ಕೆ ಎರಡು ಆಣೆಯ ಟಕ್ಕ್ಟನ್ನು 
ಗೊತ್ತುಪಡಿಸಲಾಗಿತ್ತು ಭಾಷಣ ಕೇಳುವುದಕ್ಕಿಂತ ಗಾಂಧೀಜಿಯವರನ್ನು ನೋಡಬೇಕೆನ್ನುವ 
ಉತ್ಸಕತೆಯೇ ನನ್ನಲ್ಲಿ ಹೆಚ್ಚಾಗಿತ್ತು ಆದರೆ ಟಿಕೆಟ್ಟನ್ನು ಕೊಳ್ಳಲು ಅಗತ್ಯವಾಗಿದ್ದ ಎರಡು 

ನಿ ನು ಜಾ ವ ೪ ದಿ 
ಆಣೆ ನನ್ನ ಬಳಿ ಇರಲಿಲ್ಲ ಆದ್ದರಿಂದ ನಾನು ಚಿಂತಿತನಾಗಿದ್ದೆ ಆದರೂ ಸಭಾಭವನಕ್ಕೆ 
ಹೋಗುವಾಗ-ಬರುವಾಗ ಗಾಂಧೀಜಿಯವರನ್ನು ನೋಡಬಹುದೆಂಬ ಆಸೆಯಿಂದ 
ಷುಹೀಶದ್ದಾರದ ಬಳಿಯೇ ನಿಂತಿದ್ದೆ ಅಷ್ಟರಲ್ಲಿಯೇ ಅಲ್ಲಿ ಕೆಲವು ಪರಿಚಿತ ಸ್ವಯಂಸೇವಕರು 
ಕಾಣಿಸಿದರು. ವಶೀಲಿ ನಡೆಸಿದ್ದರಿಂದ ಒಳಗೆ ಹೋಗಲು ನನಗೆ ಅವಕಾಶ ಸಿಕ್ಕಿತು. ಮುಂದೆ 
ಹೋಗಿ ವ್ಯಾಸಪೀಠದ (ವೇದಿಕ ಬಳಿಯೇ ನೆಲದ ವೇಲೆ ಕುಳಿತುಕೊಂಡೆ. 


ಗಾಂಧೀಜಿ ಆಗಮಿಸಿದರು. ವಾಡಿಕೆಯಂತೆ ಹಿಂದಿಯಲ್ಲೇ ಭಾಷಣವನ್ನು 
ಪ್ರಾರಂಭಿಸಿದರು. ಅಷ್ಟರಲ್ಲಿಯೇ "ಇಂಗ್ಲಿಷ್‌ ಫ್ಲೀಸ್‌' (ದಯವಿಟ್ಟು ಇಂಗ್ಲಿಷನಲ್ಲಿ ಮಾತನಾಡಿ) 
ಎಂಬ ಕೂಗಾಟ ಶುರುವಾಯಿತು. ನಾನೂ ಆ ಗುಂಪಿನೊಂದಿಗೆ ಸೇರಿಕೊಂಡೆ ಏಕೆಂದರೆ 
ಆಗ 628೬ ಒಂದಿಷ್ಟುಹರಹಿ-ಮದುಕಿ ಇಂಗ್ಲಿಷ ಬರುಖ್ರು; ಹಿಂದಿ ಏನೇನೂ ಗೊಹಲಿಲ್ಲ 
ಎಂಬುದು ನನ್ನ ಕಲ್ಪನೆಯಾಗಿತ್ತು ಆ ಕಲ್ಪನೆ ಸುಳ್ಳಾಗಿತ್ತೆಂದು ಹೇಳಲು ಬರುವುದಿಲ್ಲ ಆಗ 


ಮೃತ್ಯುಮುಖದಿಂದ ಬಿಡುಗಡೆ ೧೩ 


ಶಾಲೆಗಳಲ್ಲಿ ಹಿಂದಿಯನ್ನು ಹೇಳಿಕೊಡುತ್ತಿರಲಿಲ್ಲ; ರಾಷ್ಟ್ರಭಾಷೆಯ ಪುಚಾರವೂ ಹೆಚ್ಚಾಗಿ 
ಆಗಿರಲಿಲ್ಲ 

ಗಾಂಧೀಜಿಯವರು ಕೈಯನ್ನು ಮೇಲಿತ್ತಿ ಹಿಡಿದು ಶ್ರೋತೃಗಳನ್ನು ಶಾ೦ತಗೊಳಿಸಿದರು 
ಮತ್ತು ಹಿಂದಿಯಲ್ಲಿ ಹೀಗೆಂದರು: “ಜೋ ಲೋಗ್‌ ಹಿಂದೀ ಸಮರು ಸಕ್ತೆ ಹೈಂ, ವೇ 
ಅಪನಾ ಹಾಥ್‌ ಊಪರ್‌ ಉಠಾವೇಂ” (ಹಿಂದಿಯನ್ನು ಅರ್ಥಮಾಡಿಕೂಳುಲ್ಲವರು ತಮ್ಮ 
ಕೈಯನ್ನು ಎತ್ತಲಿ) 

ಕೆಲವು ವ್ಯಕ್ತಿಗಳು ಕೈಯಿತ್ತಿದ್ದರು. ಕ್ಕ ತಗ್ಗಿಸುವಂತೆ ಅವರಿಗೆ ಹೇಳಿದ ತರುವಾಯ 
ಗಾಂಧೀಜಿಯವರು ಮತ್ತೆ ಹಿಂದಿಯಲ್ಲಿ ಹೇಳಿದರು: “ಅಬ್‌ ಜೋ ಲೋಗ್‌ ಹಿಂದೀ 
ನಹೀಂ ಜಾನಶಿ, ವೇ ಅಪನಾ ಹಾಥ್‌ ಊಪರ್‌ ಉಠಾಯೀಂ'” (ಈಗ ಹಿಂದೀ ಬಾರದವು 
ತಮ್ಮ ಕೈಯನ್ನು ಎತ್ತಲಿ) 

ಅವರ ಮಾತನ್ನು ಕೇಳಿದೊಡನೆಯೇ ತುಂಬ ಪ್ರಾಮಾಣಿಕತೆಯಿಂದ ನಾನು ನನ್ನ ಕ್ಕೆ 
ಎತ್ತಿದೆ. ಆದರೆ ಗಾಂಧೀಜಿಯವರು ಆ ಮಾತನ್ನು ಹೇಳಿ ಮುಗಿಸುತ್ತಿದ್ದಂತೆಯೇ ಇಡೀ 
ಸಭಿನಗೆಯಿಂದ ಮೊಳಗಿತು. ನಾನು ಹಿಂದಿರುಗಿ ನೋಡಿದೆ. ನನ್ನ ಹೊರತೂ ಬೇರಾರೂ 
ಕೈಯಿತ್ತಿರಲಿಲ್ಲ ನಾನೊಬ್ಬನೇ ಕೈಯತ್ತಿರುವುದನ್ನು ನೋಡಿ ಜನ ನಗುತ್ತಿದ್ದಾರೆಂದು ಭಾವಿಸಿದೆ. 
ಆದ್ದರಿಂದ ಕೂಡಲೇ ನಾನು ಕೈ ಇಳಿಸಿದೆ. ಆದರೆ, ವಾಸ್ತವವಾಗಿ ಹಿಂದಿಯಲ್ಲೇ ಪ್ರೌಗಳನ್ನು 
ಕೇಳುವ ಮೂಲಕ ಗಾಂಧೀಜಿಯವರು ವಿನೋದದ ಸನ್ನಿವೇಶವನ್ನು ಸೃಷ್ಟಿಸಿದ್ದರು. 
ಅದಕ್ಕಾಗಿಯೇ ಜನ ನಗುತ್ತಿದ್ದುದು. ಆದರೆ ಈ ಸಂಗತಿ ನನಗೆ ಅರ್ಥವಾಗಬೇಕಾದರೆ 
ಸಾಕಷ್ಟು ಹೊತ್ತೆ ಹಿಡಿಯಿತು. 

ಆ ವಿನೋದದ ಪವಾಹದಲ್ಲಿ ಇಂಗ್ಲಿಷವಾದಿಗಳ ಒತ್ತಾಯ ಕೊಚ್ಚಿಹೋಯಿತು. 
ಗಾಂಧೀಜಿಯವರು ಹಿಂದಿಯಲ್ಲೇ ಭಾಷಣಮಾಡಿದರು. ಅವರ ಒಂದು ಮಾತೂ ನನ್ನ 
ತಲೆಯನ್ನು ಹೋಗಲಿಲ್ಲ 

ಆದರೆ ಭಾಷಣವನ್ನು ಕೇಳಲೆಂದೇನೂ ನಾನು ಅಲ್ಲಿಗೆ ಹೋಗಿರಲಿಲ್ಲವಷ್ಟೆ 
ಗಾಂಧೀಜಿಯವರನ್ನು ಕಣ್ಣು ತುಂಬ ನೋಡುವುದಷ್ಟೇ ನನ್ನ ಉದ್ದೇಶವಾಗಿತ್ತು ಆ 
ಕಾರ್ಯವನ್ನು ತುಂಬ ಆನಂದದಿಂದಲೇ ಮಾಡಿದೆ. 


೪. ಮೃತ್ಯುಮುಖದಿಂದ ಬಿಡುಗಡೆ 
ಮನುಷ್ಯರಿಗಿರುವಂತೆಯೇ ಒಂದೊಂದು ನಗರಕ್ಕೂ ತನ್ನದೇ ಆದ ವಿಶಿಷ್ಟ 


ಸ್ವಭಾವಪೊಂದಿರುತ್ತದೆ ; ತನ್ನದೇ ಆದ ಗುಣ-ದೋಷಗಳಿರುತ್ತವೆ ; ವೈಶಿಷ್ಟ್ಯಗಳಿರುತ್ತವೆ. 
ಕೆಲವು ನಗರಗಳು ವ್ಯಾಪಾರಿ ಅಥವಾ ವಾಣಿಜ್ಯ ಪನೃತಿಯವಾಗಿರುತ್ತಹ ಕಲವು ಯೋಧರ 


೧೪ ಗಾಂಧೀಜಿ -- ನಾನು ಕಂಡಂತೆ 


ಬೀಡಾಗಿದ್ದರೆ, ಕಲವು ಜ್ಞಾನ-ವಿಜ್ಞಾನಗಳ ರಂಗಿನಿಂದ ವಿರೆಯುತ್ತಿರುತ್ತವೆ. ಇದಕ್ಕೆ ೬0೩೦0೫ 
ಅಪವಾದವಾಗುವುದು ಹೇಗೆ ಸಾಧ್ಯ 9 ಅಂದಿನಿಂದ ಇಂದಿನವರೆಗೆ ಅದು ವಿದ್ಯೆಯ 
ಆಗರವಾಗಿ ಖ್ಯಾತಿಯನ್ನು ಗಳಿಸಿಕೊಂಡು ಬಂದಿದೆ. ವಹಾರಾಷ್ಟಲ್ಲಿ ರಾಷ್ಟ್ರೀಯ ಹಾಗೂ 
ಪುರೋಗಾಮಿ ವಿಚಾರಗಳ ಪಸಾರಕ್ಕೆ ₹0೩೦೬ ಬಹಳವಾಗಿ ನೆರವಾಗಿದೆ. ಆದರೆ, ಪತಿಶೀಲ 
ವಿಚಾರ ಹಾಗೂ ಪ್ರವೃತ್ತಿಗಳನ್ನು ಪ್ರಖರವಾಗಿ ವಿರೋಧಿಸುವ ಪ್ರತಿಗಾಮಿ ಅಥವಾ 
ಪಶಿಕಿಯಾವಾದಿ ಶಕಿಗಳು ಎಂದಿನಿಂದಲೂ ೬0೩೦೬ ನಗರದಲ್ಲಿಯೇ ಬೀಡುಬಿಟ್ಟಕೊಂಡು 
ಬಂದಿವೆ. ಶ್ರೀಗಂಧದ ಕಾಡಿನಲ್ಲಿ ಸರ್ಪಗಳೂ ಇರುತವಷ್ಪೆ ಗಾಂಧೀಜಿಯವರಿಗೆ ಹಾಗೂ 
ಅವರ ವಿಚಾರಗಳಿಗೆ ಅತ್ಯಂತ ಪುಲ ವಿರೋಧ ವೃಕ್ತವಾದದ್ದೂ 0೩೦೫ ಕೆಲ್ಲಿಯೇ. 
ಲೋಕಮಾನ್ಯ ತಿಲಕರು ತಮ್ಮ ಪರಾಕ್ರಮದಿಂದ ಗೆದ್ದು ತಂದಿದ್ದ "ಭಾರತದ ನೇತೃತ್ವದ 
ಗೌರವ ಕೈತನ್ಲಿಹೋಗುತ್ತನೆಂಬ ಭಯದಿಂದ ಈ 8೧೫ ನಗರ ಒದ್ದಾಡುತ್ತಿಲವನ್ನೆ? 
ಆದಿ ತಮ್ಮ ಬಗ್ಗೆ ಶತ್ತಶ್ತನ್ನಿರಿಸಿಕೊಂಡಿದ್ದ * 0೩0 ನಗರದ ಬಗ್ಗೆ ಗಾಂಧೀಜಿಯವರ 
ಮನಸ್ಸಿನಲ್ಲಿ ಒಂದು ಬಗೆಯ ವಿಚಿತ್ರ ಆಕರ್ಷಣೆ- ರಾವಣನ ಬಗ್ಗೆ ಶ್ರೀರಾಮನ 
ಮನಸಿನಲ್ಲಿದ್ದಂಥ ಆಕರ್ಷಣೆ ಇದ್ದಿರಬೇಕೆಂದು ನನಗೆ ತೋರುತ್ತದೆ. ರಾನಡೆ, ಫುಲೆ, 
ಗೋಖಲೆ, ತಿಲಕ್‌, ಆಗರ್‌ಕರ್‌, ಶಿಂಧೆ, ಕರ್ವೆಯವರಂಥ ಕರ್ಮವೀರರ, ರಾಷ್ಟಭಕ್ತರ, 
ಸಮಾಜಸುಧಾರಹ ನಿವಾಸದಿಂದ ಫ್ರನೀತವಾಗಿದ್ದ +0೩೦೬ ನಗರದ ಬಗ್ಗೆ ಗಾಂಧೀಜಿಯವರ 
ಮನಸಿನಲ್ಲಿ ಆಂತರಿಕ ಆಕರ್ಷಣೆ ಇದ್ದಿರಬೇಕು. ಗಾಂಧೀಜಿಯವರು ೬0೩೦೫ ನಗರದ 
ಯರವಡಾ ಜೈಲು, ಆಗಾಖಾನ್‌ ಅರಮನೆ ಡಾಕ್‌ ದಿನ್‌ಶಾ ಅಮ ಪ್ರತಿ ಚಿಕಿತ್ಸಾಲಯ 
ಹಾಗೂ ಪಂಚಗನಿ ಮೊದಲಾದ ಎಡೆಗಳಲ್ಲಿ ತಮ್ಮ ಜೀವನದ ಮಹತ್ವಪೂರ್ಣ ಅವಧಿಯಲ್ಲಿ 
ವಾಸಮಾಡಿದ್ದರು; ಜಾಗತಿಕ ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿದ್ದರು. ಕೊನೆಗೆ 
+080೫ ನಿವಾಸಿಯ ಕೈಯಿಂದಲೇ ತಾವ ಹುತಾತರಾಗುವುದಾಗಿಯೂ ಅವಗೆ ತಿಳಿದಿತ್ತೆ? 

೩೦ ಜನಮ ೧೯೪೮ರಂದು +0೩೦೫ ನಗರ ತನ್ನ ಕಪ್ಪಘೊಬ್ಬನ ಮೂಲಕ ಭಾರತದ 
ರಾಷ್ಟಿತನ ಮೇಲಿ ಅಂತಿಮ ಪೂಾರವನ್ನೆಸಗಿಸಿ ಅವರ ಶರೀರವನ್ನು ನಾಶವಾಗಿಸಿತು ಹಾಗೂ 
ಇಡೀ ವಿಶ್ವದ ಕೋಪ ಮತ್ತು ತಿರಸಾರಗಳನ್ನು ಸಂಪಾದಿಸಿತು. ಇದರಿಂದ ಅದರ ಆತ್ಮಕ್ಕೆ 
ಶಾಂತಿ ಲಭತೆ?) 

ಈ ಜಾಗತಿಕ ಪಸ್ತಿಯನ್ನು ಗಳಿಸುವುದ್ಕೂ ಮೊದಲು, ಒಪ್ಮೆ 108೦೫ ಇದೇ ಬಗೆಯ 
ಪ್ರಯತ್ನ ನಡೆಸಿತ್ತು - ೨೫ ಜೂನ್‌ ೧೯೩೪ರಂದು. ಮಾನಪತ್ರವನ್ನು ಒಪ್ಪಿಸುವುದಕ್ಕಾಗಿ 
ಆಹ್ವಾನಿಸಿದ ಅತಿಥಿಯ ಮೇಲಿ ಬಾಂಬನ್ನು ಎಸೆದು ಬುಡಮೇಲು ಸ್ವಾಗತವನ್ನು ನೀಡುವ 
ಪ್ರಯತ್ನವನ್ನು ಭಾರತದ ಉಗ್ರಗಾಮಿಗಳು ಇದಕ್ಕೆ ಹಿಂದೂ, ಅನಂತರವೂ ಅನೇಕ ಬಾರಿ 
ಎಸಗಿದ್ದರು. ಇದಕ್ಕಾಗಿ ಅವರಿಗೆ ತುಂಬ ಪಠಂಸೆಯೂ ಲಭ್ಯವಾಗಿತ್ತು; ಏಕಂದರೆ ಅವರ 
ಭಾವನೆಗಳು ಬಹುಸಂಖ್ಯಾತ ಜನತೆಗೆ ಒಪ್ಪಿಗೆಯಾಗಿದ್ದುವು. ಆದರೆ ಗಾಂಧೀಜಿಯವರ 
ಮೇಲೆ ಬಾಂಬನ್ನು ಎಸೆದ ಆ ಅಜ್ಞಾತ ವ್ಯಕ್ತಿಯ ಬಗ್ಗೆ ಎಂದೂ ಯಾವ ಒಬ್ಬ ಸಬ್ಬ ವ್ಯಕ್ತಿಯೂ 


ಮೃತ್ಯುಮುಖದಿಂದ ಬಿಡುಗಡೆ ೧೫ 


ಸಹಾನುಭೂತಿಯನ್ನು ವ್ಯಕ್ತಪಡಿಸಲಿಲ್ಲ. ಭಾರತದ ಹಾಗೂ ವಿಶ್ವದ ಸುದೈವದಿಂದ ಆ 
ಪ್ರಯತ್ನ ಯಶಸ್ವಿಯಾಗಲಿಲ್ಲ ಹೀಗಾಗಿ ಮತ್ತೆ ಹದಿಮೂರು-ಹದಿನಾಲ್ಕು ವರ್ಷಗಳ ಕಾಲ 
ಭಾರತಕ್ಕೆ ಗಾಂಧೀಜಿಯವರ ನೇತೃತ್ವ ದೊರೆಯುವಂತಾಯಿತು. ಆ ದಿವಸದ ಬಾಂಬು 
ಸ್ಫೋಟನೆಯ ಧ್ವು ಇನ್ನೂ ನನ್ನ ಕಿವಿಗಳಲ್ಲಿ ಮೊಳಗುತ್ತಿದೆ. ಆದರೆ, ಅಂದು 308೦೩5 
ಮುಖಕ್ಕೆ ಅಂಟಿಕೊಂಡ ಮಸಿ ಎಂದೆಂದಿಗೂ ಹಾಗೆಯೇ ಉಳಿದಿದೆ. 

೨೫ ಜೂನ್‌ ೧೯೨೪ | ೬0೩೦೬ ನಗರವಾಸಿಗಳ ಜೀವನದಲ್ಲಿನ ಮರೆಯಲಾಗದ 
ಸಂಜೆ ಅದು. ಅಸ್ಪ ಶ್ಯತಾರೂಪಿ ರಾಕ್ಷಸಿಯನ್ನು ಶಾಶ್ವತವಾಗಿ ಸಮಾಧಿಗೈಯಲು 
ಗಾಂಧೀಜಿಯವರು ಭಾರತದ ಯಾತ್ರೆಯನ್ನು ಆರಂಭಿಸಿದ್ದರು. ಈ ಯಾತ್ರೆಯ ಅಂಗವಾಗಿ 
ಆವು 3180೫18 ಬಂದಿದ್ದು. ಅವರ ಈ ಮಹಾನ್‌ ಸೇವೆಯನ್ನು ಗೌರವಿಸಿವ ಸಲುವಾಗಿ 
+08೦೫ ನಗರದ ನಗರಪಾಲಿಕಿ ಅಥವಾ ನಗರ ಸಭಿ ಇಡೀ ನಗರದ ಪರವಾಗಿ ಮಾನಸತನನ್ನು 
ಒಪ್ಪಿಸಬೇಕೆಂದು ವ್ಯವಸ್ಥೆ ಮಾಡಲಾಗಿತ್ತು ಸರ್ಕಾರದ ಕಣ್ಣು ಕುಪಾಗುವ ಸಂಭವವಿದ್ಧೂ, 
ಹಾಗೆ ಮಾಡಲಾಗಿತ್ತು 

ಹಾಜರಿದ್ದ ಸ್ವೀಪುರುಷರಿಂದ ನಗರ ಸಭೆಯ ಸಭಾಂಗಣ ಕಿಕ್ಕಿರಿದು ತುಂಬಿತ್ತು 
ದಾರಿಯಲ್ಲೂ ಭಾರಿ ಗುಂಪ್ರ ನೆರೆದಿತ್ತು ಮೊದಲ ಅಂತಸಿನಲ್ಲಿ, ದಕ್ಷಣ ದಿಕ್ಕಿನ ಪಡಸಾಲೆಯಲ್ಲಿ 
ತಿಲಕ್‌ ತಂಡದ ಬಾಲಚಮೂಗಳ (50000) ಬ್ಯಾಂಡಿನ ತಂಡ ಉತ್ಪುಹೆಯಿಂದ ಕಾದು 
ನಿಂತಿತ್ತು ಆ ತಂಡದಲ್ಲಿ ನಾನು ಕೊಳಲು ಬಾರಿಸುತ್ತಿದ್ದೆ ಆಗ +0೩೦೫ಯಲ್ಲಿ ಹಿಂದೂಗಳ 
ಬೇರಾವುದೇ ಬ್ಯಾಂಡ್‌ ತಂಡವೂ ಇರಲಿಲ್ಲ ಜೊತೆಗೆ ನಾವು ಬಾಲಚಮೂ ದಳಕ್ಕೆ ಬೇರೆ 
ಸೇರಿದ್ದೆವು. ಹೀಗಾಗಿ ನಮ್ಮ ಬ್ಯಾಂಡ್‌ ತಂಡಕ್ಕೆ ಯಾವಾಗಲೂ ಬೇಡಿಕೆ ಇದ್ದೇ ಇರುತಿತ್ತು 
ಮದುವೆ-ಮುಂಜಿ ಮೊದಲಾದ ಸಂದರ್ಭಗಳಲ್ಲಿ ಬ್ಯಾಂಡ್‌ ಬಾರಿಸುವಾಗ ನಮಗೆ ತುಂಬ 
ಸಂಕೋಚವೂ ಆಗುತ್ತಿತ್ತು; ಅಲ್ಲತೆಯ ಅನುಭವವೂ ಆಗುತ್ತಿತ್ತು ಆದರೆ ಇಂಥ ಸ್ಥಾಗತ 
ಸಮಾರಂಭಗಳ ಸಂದರ್ಭದಲ್ಲಿ ನಾವು ತುಂಬ ಉಲ್ಲಾಸದಿಂದಿರುತ್ತಿದ್ದೆವು. ಮಹಾತ್ಮ 
ಗಾಂಧೀಜಿಯವರ ದರ್ಶನ ಪಡೆಯಬಹುದೆಂಬ ಸಂಗತಿಯಿಂದ ಅಂದು ನಾವು ತುಂಬ 
ಪ್ರಸನ್ನಚಿತ್ತರಾಗಿದ್ದೆವು. ವಾಡಿಕೆಯಂತೆ ಒಂದೆರಡು ಹಾಡುಗಳನ್ನು ನುಡಿಸಿ, ತುಂಬ 
ಉತ್ಸಕತೆಯಿಂದ ಗಾಂಧೀಜಿಯವರ ಬರವನ್ನು ನಿರೀಕ್ಷಿಸುತಿದ್ದೆವು. 

ಸ್ವಲ್ಪ ಹೊತ್ತಿನ ಒಳಗಾಗಿ ಗಡಿಬಿಡಿಯು೦ಟಾಯಿತು: `ಮಹಾತ್ಮಾಜಿ ಬಂದರು ; 
`ಅದು ಅವರ ಕಾರೇ' ಇತ್ಯಾದಿ ಮಾತುಗಳು ಕೇಳಿಬಂದುವು. ಈ ಮಾತುಗಳನ್ನು 
ಕೇಳಿದೊಡನೆಯೇ ತುಂಬ ಉತ್ಸಾಶದಿಂದ ನಾವು ಬ್ಯಾಂಡ್‌ ಬಾರಿಸತೊಡಗಿದೆವು. ಒಂದು 
ಮೋಟರ್‌ಕಾರು ಪಡಸಾಲೆಯ ಕೆಳಗೆ ಬಂದು ನಿಂತಿತು. ಗಾಂಧೀಜಿ ಈಗ ಹೊರಗೆ 
ಬಂದು ಜನರಿಗೆ ದರ್ಶನ ಕೊಡುತ್ತಾರೆಂದು ನಾವು ಯೋಚಿಸತೊಡಗಿದೆವು. ನಾವೂ 
ಕೊಳಲನ್ನು ಊದುತ್ತಾ ಹಗೆ ಇಣುಕಿ ನೋಡತೊಡಗಿದೆವು. ಅಷ್ಟರಲ್ಲಿ 'ಗಡಾಮ್‌' ಎಂಬ 
ಕಿವಿ ಗಡಚಿಕ್ಸವ ಭಯಂಕರ ಶಬ್ದ ಕೇಳಿಬಂತ; ನಮ್ಮ ಬ್ಯಾಂಡಿನ ಮಂಜುಳ ಧ್ವು ಅದರಲ್ಲಿ 


೧೬ ಗಾಂಧೀಜಿ -- ನಾನು ಕಂಡಂತೆ 


ಮುಳುಗಿಹೋಯಿತು. ನಾವು ಬೆಚ್ಚಿ ಒಬ್ಬರು ಇನ್ನೊಬ್ಬರ ಮುಖ ನೋಡತೊಡಗಿದ್ದೆವು. 
ಏನೋ ಅಶುಭ ಘಟನೆ ನಡೆದಿದೆಯೆಂದು ನಮಗೆ ತೋರಿತು. ಇಷ್ಟಾದರೂ ನಾವು 
ಬ್ಯಾಂಡ್‌ ಬಾರಿಸುತ್ತಲೇ ಇದ್ದೆವು ಆಗ ಯಾರೋ ಒಬ್ಬರು ಬಂದು, “ಗಾಂಧೀಜಿಯವರಲ್ಲ 
ಅಣ್ಣಾ ಸಾಹಬ್‌ ಭೋಪಟ್‌ಕರ್‌ ಅವರು ಆಗಮಿಸಿದ್ದಾರೆ” ಎಂದು ಹೇಳಿದರು. 

ಸ್ವಲ್ಪ ಹೊತ್ತಿನ ಒಳಗಾಗಿ ಗಾಂಧೀಜಿಯವರು ಆಗಮಿಸಿದರು. ಅವರ ಒಂದು 
ಇಣುಕುನೋಟ ನಮಗೆ ಕಾಣದೊರೆಯಿತು. ಮಾನಪತ್ರ ಸಮರ್ಪಣೆಯ ಕಾರ್ಯಕಮ 
ನಡೆಯಿತು. ಗಾಂಧೀಜಿಯವರು ಹೊರಟುಹೋದರು; ನಾವೂ ಹೊರಡಲು ಸಿದ್ದತೆ 
ಮಾಡಿಕೊಳ್ಳಿತ್ತಿದ್ದವು. ಅಷ್ಟರಲ್ಲಿಯೇ ಸರ್ಕಾರಿ ಗುಪುಹರು (ಸಿ.ಐಡಿ.ಗಳು) ಬಂದು ನವನ್ನು 
ಮುಶ್ರೊಂಡರು. ನಮ್ಮನ್ನೆಲ್ಲ ಶೋಧಿಸಿದರು. ಆದರೆ ನಿಜವಾದ ಅಪರಾಧಿ ತಪ್ಪಿಸಿಕೊಂಡು 
ಹೋಗಿ ಆಗಲೇ ಎಷ್ಟೋ ಹೊತ್ತಾಗಿತ್ತು ಆತನನ್ನು ಹಿಡಿದು ಒಪ್ಪಿಸುವವರಿಗೆ ದೊಡ್ಡ 
ಮೊತ್ತದ ಬಹುಮಾನವನ್ನು ಕೊಡುವುದಾಗಿಯೂ ಮುಂದೆ ಸರ್ಕಾರ ಘೋಷಿಸಿತು. ಆದರೆ, 
ಆತ ಎಂದೂ ಯಾರ ಕೈಗೂ ಸಿಕ್ಕಲೇ ಇಲ್ಲ ಆ ವ್ಯಕ್ತಿ ಗಾಂಧೀಜಿಯವರ ಜನಪ್ರಿಯತೆಯನ್ನು 
ಕಂಡು ಹೊಟ್ಟಿ ಕಿಚ್ಚುಪಡುವಂಥ ಬೇರಾವುದಾದರೂ ಒಂದು ರಾಜಕೀಯ ಪಕ್ಷದಲ್ಲಿನ ಇವರ 
ಪ್ರತಿಸ್ಪರ್ಧಿಯೆ ಅಥವಾ ಅಸ್ಪ ಶ್ಯತಾ ನಿವಾರಣೆಯಿಂದ ಹಿಂದೂ ಧರ್ಮ 
ನಾಶವಾಗಿಬಿಡುತ್ತದೆಂದು ಭಾವಿಸುತ್ತಿದ್ದ ಹೇಡಿ ಸಂಪ್ರದಾಯಶೀಲನೆ ಎಂಬುದು 
ಕೊನೆಯವರೆಗೂ ರಹಸ್ಯವಾಗಿಯೇ ಉಳಿಯಿತು. ಈ ಪಸಂಗವನ್ನು ವರ್ಣಿಸುತ್ತಾ ಆಚಾರ್ಯ 
ಶಂಕರಾವ್‌ ದತ್ತಾತ್ರೇಯ ಜಾವಡೇಕರ ಅವರು ತಮ್ಮ "ಜೀವನ ರಹಸ್ಥವೆಂಬ ಗಂಥದಲ್ಲಿ 
(ಪ್ರ ೨೬-೫) ಈ ರೀತಿ ಬರೆದಿದ್ದಾರೆ. 

“ಈ ಸಮಾರಂಭಕ್ಕೆಂದು ಅವರು ಹೋಗುತ್ತಿರುವಾಗ, ಅವರ ಹರಿಜನ 
ಸೇವೆಯಿಂದ ರುಷ್ಪನಾಗಿದ್ದ, ಸಂಪದಾಯಶೀಲನೆಂದು ಹೇಳಲಾದ ವ್ಯಕ್ತಿಯೊಬ್ಬ ಅವರ 
ಮೇಲೆ ಬಾಂಬನ್ನು ಎಸೆದನು. ಸುದೈವದಿಂದಾಗಿ ಅವನ ಗುರಿ ತಪ್ಪಾಯಿತು. 
ಗಾಂಧೀಜಿಯವರಿಗೆ ಏನೊಂದೂ ಪೆಟ್ಟಾಗಲಿಲ್ಲ. ಬಾಂಬ್‌ ಎಸೆದವನನ್ನು ಪೋಲಿಸರು 
ಪತ್ತೆ ಹಚ್ಚಲಾರದೆ ಹೋದರು.” 

“ಸಾಧುತ್ವದ ವೃದ್ಧಿ, ಸಾಧುತ್ವದ ರಕ್ಷಣೆ ಹಾಗೂ ಸಾಧುತ್ವದ ಆಚರಣೆ- ಇದೇ 
ಗಾಂಧೀಜಿಯವರ ಸನಾತನ ಧರ್ಮದ ಸ್ವರೂಪವಾಗಿತ್ತು. ಗಾಂಧೀಜಿಯವರಂಥ 
ಸಾಧಪ್ರರುಷನನ್ನು ಕೊಲ್ಲುವುದರಿಂದಲೇ ಹಿಂದೂ ಧರ್ಮ ಸುರಕ್ಷಿತವಾಗಿರುತ್ತದೆಂಬುದು 
ಸನಾತನಿ ಅಥವಾ ಸಂಪ್ರದಾಯಶೀಲರೆಂದು ತಮ್ಮನ್ನು ಕರೆದುಕೊಳ್ಳುವ ಕೆಲವು ವ್ಯಕ್ತಿಗಳ 
ಧೋರಣೆಯಾಗಿತ್ತು ಈ ಉನ್ನತ್ತ ಹಾಗೂ ದುಷ್ಪ ಧರ್ಮನಿಷ್ಠೆಯ ಜೊತೆಗೆ ರಾಜಕೀಯ 
ಈರ್ಷ್ವಯ ವಿಷವೂ ಬಂದು ಸೇರಿದಾಗ ಹಿಂದೂತ್ತನಿಷ್ಠ ರಾಷ್ಟ್ರವಾದ ಜನ್ಮ ತಳೆಯಿತು; 
ಅದು ನೀಚ ಒಳಸಂಚಿನ ರೂಪವನ್ನು ಪಡೆದುಕೊಂಡಿತು. ಈ ವಿಕೃತ, ಹಿಂದೂತ್ಪನಿಷ್ಟ 
ಒಳಸಂಚಿನ ಪುವೃತಿಯ ಅಂಧಾನುಯಾಯಿಯಾದ ಸಂಪದಾಯಶೀಲ ವ್ಯಕ್ತಿಯೊಬ್ಬನು 


ಮೃತ್ಯುಮುಖದಿಂದ ಬಿಡುಗಡೆ ೧೭ 


ಕೊನೆಗೆ ಗಾಂಧೀಜಿಯವರನ್ನು ಕೊಂದ. ಆದರೆ, ಇದಕ್ಕೂ ಮುಂಚೆಯೇ ಗಾಂಧೀಜಿಯವರು 
ಸ೦ಕಲ್ಪಿಸಿದ್ದ ಸ್ವಾತಂತ್ಯ ಪ್ರಾಪ್ತಿಯ ಕಾರ್ಯ ಪೂರ್ಣಗೊಂಡಿತ್ತು” 

“ದೈಮಲೀಲಿಯೂ ವಿಚಿತವಾದುದು; ಮುಂದೆ ಗಾಂಧೀಜಿಯವರ ಹಾಗೂ ಕಾಂಗೆಿನ 
ಕಡು ವಿರೋಧಿಯೆಂಬುದಾಗಿ ಪಸಿದ್ದರಾದ ದಿ. ಅಣ್ಣಾ ಸಾಹೇಬ್‌ ಬೋಪಟ್‌ಕರ್‌ ಅವರ 
ಕಾರಿನ ಮೇಲಿ ಆ ಬಾಂಬ್‌ ಬಿತ್ತು; ಅಣ್ಣಾಸಾಹೇಬ್‌ ಅವರ ವೈಗೆ ಕುವ ಗಾಜಿನ ಚೂರುಗಳು 
ಹೊಕ್ಕಿಕೊಂಡಿದ್ದುವು. ಆದರೆ, ಅಣ್ಣಾಸಾಹೇಬ್‌ ಅವರ ಧ್ಯರ್ಯ ಮತ್ತು ಸಹನ ಶಕ್ತಿ ಎಷ್ಟು 
ಪುಲವಾಗಿತ್ತೆದರೆ ಅವರು ಅದೇ ಸ್ಥಿತಿಯಲ್ಲಿ ವೇದಿಕೆಯ ಮೇಲಿನ ತಮ್ಮ ಸ್ಥಾನದಲ್ಲಿ ಹೋಗಿ 
ಕುಳಿತಿದ್ದರು. ಈ ಘಟನೆ ಎಷ್ಟು ವೇಗದಲ್ಲಿ ನಡೆಯಿತೆಂದರೆ, ಫೋಲೀಸಿನವರನ್ನು ಬಿಟ್ರು 
ಬೇರೆ ಯಾರಿಗೂ ಏನಾಯಿಕೆಂಬುದೇ ಗೊತ್ತಾಗಲಿಲ್ಲ ಸಮಾರಂಭಕೊನೆಗೊಂಡ ಬಳಿಕೆ 
ಗಾಂಧೀಜಿಯವರಿಗೂ ಈ ವಿಚಾರವನ್ನು ತಿಳಿಸಿದ್ದು. ಈ ಘಟನೆಯಿಂದ ಅವರಿಗೆ ಎಷ್ಟು 
ದುಃಖ ಉಂಟಾಗಿತ್ತೆಬುದು ಈ ಘಟನೆಯ ಬಗ್ಗೆ ಅವರು ಕೊಟ್ಟ ಹೇಳಿಕೆಯ ಒಂದೊಂದು 
ಶಬ್ದದಿಂದಲೂ ಸ್ಪಪ್ಟವಾಗುತ್ತದೆ. ಆ ಹೇಳಿಕೆಯಲ್ಲಿ ಅವರು ಈ ರೀತಿ ಹೇಳಿದ್ದರು: 

"ವಿವೇಕವುಳ್ಳ ಯಾವೊಬ್ಬ ಸಂಪ್ರದಾಯಶೀಲನೂ ಇಂಥ 
ಮೂರ್ಪತಾಪೂರ್ಣ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡುತ್ತಾನೆಂದು 
ನಾನೆಣಿಸುವುದಿಲ್ಲ ಇಷ್ಟಾದರೂ, ಅಂಥವರ ಪರವಾಗಿ ಮಾತನಾಡುವ 
ಹಾಗೂ ಬರೆಯುವ ಜನರ ಭಾಷೆಯ ಮೇಲಿ ನನ್ನ ಸಂಪ್ರದಾಯಶೀಲ 
ಮಿತ ಹಿಡಿತವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದೆಂದು ನನಗೆ ತೋರುತ್ತದೆ. 

ಈ ದುರದೃಷ್ಟರ ಘಟನೆಯಿಂದ ಅಸ್ಪ ಪ ನಿವಾರಣೆಯ ಕಾರ್ಯಕ್ಕೆ 

ತುಂಬ ನೆರವು ದೊರೆತಿದೆಯೆಂಬುದರಲ್ಲಿ ಅನುಮಾನವಿಲ್ಲ. 

ಯಾವುದಾದರೂ ಒಳ್ಳೆಯ ಕಾರ್ಯಕ್ಕೆ ಆತ್ಮಸಮರ್ಪಣೆ ಮಾಡಿದಂಥ 
ಸಂದರ್ಭದಲ್ಲಿ ಆ ಕಾರ್ಯ ವೇಗವಾಗಿ ಮು೦ದುವರಿಯುತ್ತದೆಂಬುದು 
ಸ್ಪಷ್ಟವಾಗಿಯೇ ಇದೆ. ಹುತಾತ್ಮನಾಗಬೇಕೆಬ ಉತ್ಸಾಹವೇನೂ ನನಗಿಲ್ಲ 

ಆದರೆ ನನ್ನ ಜೀವನ-ಮೌಲ್ಯಗಳನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನದಲ್ಲಿ 

ನಾನು ಹುತಾತ್ಮನಾಗಬೇಕಾಗಿ ಬ೦ದರೆ, ಅದರಿ೦ದ ಎಳ್ಳಷ್ಟೂ 

ದುಃಖವಾಗುವುದಿಲ್ಲ ಏಕಂದರೆ “ಅಸ್ಪ ಶ್ವತೆಯನ್ನು ತೊಡೆದುಹಾಕಲು 
ಅಗತ್ಯವಾದರೆ ನಾನು ಮರಣವನಪ ಪ್ತಲೂ ಸಿದ್ಧ' ಎಂಬುದಾಗಿ 
ಗಾಂಧೀಜಿಯವರು ಹರಿಜನರ ಮುಂದೆ ಕೈಗೊಂಡಿದ್ದ ಪಶಿಜ್ಞೆಯನ್ನು 
ಅಕ್ಷರಶಃ ಪೂರೈಸಿದರು ಎಂದು ಬರೆಯಲು ಮುಂಬರುವ ಇತಿಹಾಸಕಾರನಿಗೆ 
ಸಾಧ್ಯವಾಗುತ್ತೆ ಈ ಭೌತಿಕ ಜೀವನದ ಕೊಂಚಿ ಭಾಗ ನನ್ನ ಬಳಿ ಉಳಿದಿದೆ 
ಅದನ್ನು ಕಂಡು ಕುದಿಯುತ್ತಿರುವ ಜನ, ನನ್ನ ಶರೀರವನ್ನು 
ನಾಶಮಾಡಿಬಿಡುವುದು ತುಂಬ ಸುಲಭ ಎಂಬುದನ್ನು ಚೆನ್ನಾಗಿ 


೧೮ ಗಾಂಧೀಜಿ -- ನಾನು ಕಂಡಂತೆ 


ಅರಿತುಕೊಳ್ಳಬೇಕು. ಅವರಿಗೆ ಅಪವಿತೆಂದು ತೋರುವ ನನ್ನ ಶರೀರವನ್ನು 
ನಾಶಮಾಡುವ ಪ್ರಯತ್ನದಲ್ಲಿ ಇತರ ನಿರಪರಾಧಿ ವ್ಯಕ್ತಿಗಳ ಪ್ರಾಣಕ್ಕೆ ಏಕೆ 
ಅಪಾಯವನ್ನು ತಂದೊಡ್ಡಬೇಕ 9 ಅವರ ಎಸೆದ ಬಾಂಬು ನನ್ನ ಹಾಗೂ 
ನನ್ನ ಜೊತೆಗಿದ್ದ ವ್ಯಕ್ತಿಗಳ ವೇಲೆ ಬಿದ್ದಿದ್ದರೆ, ಲೋಕ ಏನನ್ನುತ್ತಿತ್ತು ? ನನ್ನ 
ಜೊತೆಯಲ್ಲಿ ನನ್ನ ಹೆಂಡತಿ ಹಾಗೂ ಇತರ ಮೂವರು ಹುಡುಗಿಯರು 
ಇದ್ದರು. ಈ ಹೆಣ್ಣುವಕ್ಕು ನನ್ನ ಸ್ವಂತ ಹೆಣ್ಣು ಮಕ್ಕಳಿಗೆ ಸಮಾನ; ತುಂಬ 
ವಿಶ್ವಾದಿಂದ ಅವರ ತಾಯಿ-ತಂದೆಯರು ಅವರನ್ನು ನನ್ನ ಎಶ್ಯೆ ಒಪ್ಪಿಸಿದ್ದಾರೆ. 
ಇತರರಿಗೂ ಹಾನಿಯನ್ನುಂಟುಮಾಡಬೇಕೆಬುದು ನನ್ನ ವೇಲಿ ಬಾಂಬ್‌ 
ಎಸೆದವನ ಇಚ್ಛೆಯಾಗಿರಲಾರದೆಂದು ನನಗೆ ನಂಬಿಕೆ ಇದೆ. ದಕ್ಷಿಣ 
ಆಘಾದಲ್ಲಿ ನನ್ನ ಮೇಲಿ ಪಾಣಾಂತಕ ಆಕಮಣಮಾಡಿದ್ದ ಕೊಲೆಗಾರರನ್ನು 
ಬಿಟ್ಟುಬಿಡಬೇಕೆದು ನಾನು ಹೇಳಿದ್ದೆ ಅದೇ ರೀತಿ, ಬಾಂಬ್‌ ಎಸೆದವನು 
ಸಿಕ್ಕಿದ್ದರೂ, ಅವನನ್ನು ಬಿಟ್ಟುಬಿಡಬೇಕುದು ಹೇಳುತ್ತಿದ್ದೆ ಸಮಾಜಸಧಾರಣೆ 
ಮಾಡಬಯಸುವ ಮಿತ್ರರು ಬಾಂಬ್‌ ಎಸೆಯುವ ವ್ಯಕ್ತಿಯ ಮೇಲಾಗಲೀ, 
ಆತನ ಬೆಂಬಲಿಗರ ಮೇಲಾಗಲೀ ಕೋಪಮಾಡಿಕೊಳ್ಳಾರದು. ದೇಶವನ್ನು 
ಅಸ್ಪ ಶ್ಯತೆಯ ಕಳಂಕದಿಂದ ಮುಕ್ತವಾಗಿಸಲು ಅವರು ಇಮ್ಮಡಿ 
ಉತ್ಸಾಹದಿಂದ ಕೆಲಸದಲ್ಲಿ ತೊಡಗಬೇಕೆಬುದಷ್ಟೇ ನನ್ನ ಇಚ್ಚೆ” 


೫. ಸಮಾಧಾನದಲ್ಲೂ ಸಂದೇಶ 


೧೯೩೮ರಲ್ಲಿ ಮೆಟ್‌ ಪರೀಕ್ಷೆಯಲ್ಲಿ ಮೊದಲ ದರ್ಜೆಯಲ್ಲಿ ಉತ್ತೀಿರ್ಣನಾದ ಬಳಿಕ 
ಹೆಚ್ಚಿನ ಶಿಕ್ಷಣಕ್ಕಾಗಿ ಕಾಲೇಜಿನ ಮೆಟ್ಟಲನ್ನು ಹತ್ತುವುದಕ್ಕೆ ಬದಲು ಗುರುವರ್ಯ ನಾನಾ 
ಆಠವಳೆಯವರ ಸಲಹೆಯ ಮೇರೆಗೆ ನಾನು ವರ್ಧಾದಲ್ಲಿದ್ದ ಆಚಾರ್ಯ ಕಾಕಾ ಸಾಹಬ್‌ 
ಕಾಲೇಲ್ಕರ್‌ ಅವರ ಬಳಿಗೆ ತೆರಳಿದೆ ಹಾಗೂ ಅವರ ಕಾರ್ಯಗಳಲ್ಲಿ ನೆರವಾಗತೊಡಗಿದೆ. 
ಶ್ರೀ ಪಾಂಡುರಂಗ ಭುರ್ಕೆ ಎಂಬ ಕೊಲ್ಲಾಪುರದ ಪದವೀಧರ ತರುಣ ಆಗ ಕಾಲೇಲ್ಕರ್‌ 
ಅವರ ಆಪ್ರಕಾರ್ಯದರ್ಶಿಯಾಗಿ ಕೆಲಸಮಾಡುತ್ತಿದ್ದರು. ಕಾಲೇಲ್ಕರ್‌ ಅವರ ಮನೆಯಲ್ಲಿನ 
`ಗುರುಗೃಹವಾಸ'ವನ್ನು ಮುಗಿಸಿ, ಶೀಘವಾಗಿಯೇ ಅವರು ಗೃಹಸ್ಥಾಶ್ರಮದಲ್ಲಿ ಹೆಜ್ಜೆ 
ಇರಿಸುವವರಾಗಿದ್ದರು. ಮುಂದೆ ಅವರು ಮತ್ತಷ್ಟು ವ್ಯಾಪಕವಾದ ಸಮಾಜಸೇವಾ 
ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವವರಾಗಿದ್ದರು. ಅವರ ಬಗ್ಗೆ ಕಾಲೇಲ್ವರ್‌ ಅವರ ತುಂಬ 
ಭರವಸೆಯನ್ನಿಟ್ಟುಕೊಂಡಿದ್ದರು. ಅವರ ತರುವಾಯ ಕಾಲೇಲ್ಕರ್‌ ಅವರ ಆಪ್ತ 


ಸಮಾಧಾನದಲ್ಲೂ ಸಂದೇಶ ೧೯ 


ಕಾರ್ಯದರ್ಶಿಯ ಕಲಸಗಳನ್ನು ನಾನು ನಿರ್ವಹಿಸಬೇಕಾಗಿತ್ತು ಹೀಗಾಗಿ, ಈ ದೃಷ್ಟಿಯಿಂದ 
ತರಬೇತಿಯನ್ನೂ, ಮಾಹಿತಿಯನ್ನೂ ಪಡೆಯುವುದರಲ್ಲಿ ನಾನು ಮಗ್ನನಾದೆ. 

ಜೂನ್‌ ತಿಂಗಳ ಆರಂಭದ ಹೊತ್ತಿಗೆ ನಾನು ವರ್ಧಾವನ್ನು ತಲುಪಿದ್ದೆ ವರ್ಧಾ 
ನಗರದ ಹೊರವಲಯದಲ್ಲಿದ್ದ ಬಜಾಜ್‌ವಾಡಿಗೆ ಸ್ವಲ್ಪದೂರದಲ್ಲಿ ಹಿಂದಿನ ನವಭಾರತ 
ವಿದ್ಯಾಲಯದ ಹಾಗೂ ಇಂದಿನ ಕಾವರ್ಸ್‌ ಕಾಲೇಜಿನ ಕ್ಟ್ಟಡಗಳು ನೆಲೆಗೊಂಡಿವೆ. ಇವುಗಳ 
ಸಮೀಪದಲ್ಲಿಯೇ ಹರಿಜನ ವಿದ್ಯಾರ್ಥಿನಿಲಯವೊಂದಿದೆ. ಅದರ ಒಂದು ಭಾಗದಲ್ಲಿ 
ಕಾಲೇಲ್ಕರ್‌ ಅವರು ವಾಸಿಸುತ್ತಿದ್ದರು. ಆಗ ಭರ್ಕೆಯವರೇ ಅಲ್ಲದೆ ಶ್ರೀ ದಾಚ್ಠೆ ಹಾಗೂ 
ಶ್ರೀ ಮುರಳೀಧರ ಸಬ್ನೀಸ್‌ ಎಂಬ ಮತ್ತಿಬ್ಬರು ತರುಣರೂ ಕಾಲೇಲ್ಕರ್‌ ಅವರ ಜೊತೆ 
ವಾಸವಾಗಿದ್ದರು. ಶ್ರೀ ದಾಬ್ಶಿ ಅಮು ಠಾಣಾ (ಮುಂಬಯಿ)ದವರಾಗಿದ್ದು ಶೀಘ್ರಲಿಪಿ ಹಾಗೂ 
ಬೆರಳಚ್ಚು ಕಾರ್ಯಗಳಲ್ಲಿ ಪ್ರವೀಣರಾಗಿದ್ದರು. ಹಿ೦ದೀ ಮತ್ತು ಮರಾಠಿ ಭಾಷೆಗಳಿಗೆ 
ಉಪಯಕ್ತವಾಗಬಲ್ಲಂಥ ಶೀಘ್ರಲಿಪಿಯನ್ನು ರೂಪಿಸುವ ಕಾರ್ಯದಲ್ಲಿ ಆಗ ಅವರು 
ತೊಡಗಿದ್ದರು. ಶ್ರೀ ಸಬ್ನೀಸ್‌ ಹಿ೦ದೀ ಭಾಷಾ-ಸಾಹಿತ್ಯಗಳ ಬಗ್ಗೆ ಒಳ್ಳೆಯ 
ಪರಿಜ್ಞಾನವಳ್ಳವರಾಗಿದ್ದರು. ಅವರು ರಾಷ್ಟ್ರಾಹಾ ಪಕಾರ ಸಮಿತಿಯಲ್ಲಿ ಕಲಸ ಮಾಡುತ್ತಿದ್ದು. 
ಗಾಂಧೀಜಿ, ಕಾಲೇಲ್ಕರ್‌ ಮತ್ತು ಶ್ರೀಮನ್ನಾರಾಯಣ ಅಗರವಾಲ್‌..ಈ ಮೂವರು ಆ 
ಸಮಿತಿಗೆ ಆಧಾರಸ್ತ೦ಭವಾಗಿದ್ದರು. ಹೀಗಾಗಿ, ನನಗೂ ಆ ಸಮಿತಿಗೂ ಸಂಪರ್ಕ 
ಬೆಳೆಯತೊಡಗಿತು. ಆಗ ನನಗೆ ಹಿ೦ದೀ ಏನೇನೂ ಗೊತ್ತಿರಲಿಲ್ಲ. ಮರಾಠೀ 
ತಿಳಿಯದವರೊಡನೆ ನಾನು ಇಂಗ್ಲಿಷನಲ್ಲಿಯೇ ಮಾತನಾಡಬೇಕಾಗುತ್ತಿತ್ತು ರಾಷ್ಟಭಾಷಾ 
ಪುಚಾರದ ಕಾರ್ಯಕ್ರಮಗಳಿಂದ ಸಂದಿಸುತ್ತಿದ್ದ ಆ ವಾತಾವರಣದಲ್ಲಿ ನನ್ನ ಈ ಸ್ಥಿತಿ ನನಗೆ 
ವಚಿತ್ತವೂ, ವಿಲಕ್ಷಣವೂ ಆಗಿ ತೋರತೊಡಗಿತು. ಆದ್ದರಿಂದ, ಬಿಡುವಿನ ವೇಳೆಯಲ್ಲಿ 
ನಾನು ಹಿಂದೀ ಕಲಿಯತೊಡಗಿದೆ. ಕಾಲೇಲ್ಕರ್‌ ಅವರ ಪತ್ರ ವ್ಯವಹಾರ ಹೆಚ್ಚಾಗಿ 
ಗುಜರಾತಿಯಲ್ಲೇ ನಡೆಯುತ್ತಿತ್ತು ಹೀಗಾಗಿ, ಗುಜರಾತಿಯನ್ನು ಕಲಿಯುವುದೂ 
ಅಗತ್ಯವಾಗಿತ್ತು ಆದ್ದರಿಂದ ಹಿಂದಿಯ ಜೊತೆಗೆ ಗುಜರಾತಿಯನ್ನೂ ಕಲಿಯತೊಡಗಿದೆ. 
ಆ ದಿನಗಳಲ್ಲಿ ನಮ್ಮ ಮನೆಗಳಲ್ಲಿ ಸೇವಕರಾರೂ ಇರುತ್ತಿರಲಿಲ್ಲ ಹೀಗಾಗಿ ಕಸ ಗುಡಿಸುವುದು, 
ನೀರು ತುಂಬುವುದು, ಅಡಿಗೆ ಮಾಡುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು 
ಮೊದಲಾದ ಕೆಲಸಗಳನ್ನೆಲ್ಲ ನಾನು ಕೇಣ ಕಲಿಯಬೇಕಾಗಿ ಬಂತು. ಈ ರೀತಿ ಆ ಹೊಸ 
ಪುಂಚದೊಡನೆ ಬಹುಬೇಗ ಸಾವರಸ್ವವನ್ನು ಸ್ಥಾಪಿಸಿಕೊಂಡೆ. 

ಸೇವಾಗಾಮ (ಆಗ ಸೇಗಾಂವ್‌ ಎಂದು ಕರೆಯುತ್ತಿದ್ದರು) ವರ್ಧಾದಿಂದ ಸುಮಾರು 
ನಾಲ್ಕು ಮೈಲಿಗಳಷ್ಟು ದೂರದಲ್ಲಿದೆ. ಗಾಂಧೀಜಿ ಸೇವಾಗ್ರಾವದಲ್ಲಿ ವಾಸಿಸುತ್ತಿದ್ದರು. 
ಅವರನ್ನು ವತ್ತೆ ಮತ್ತೆ ನೋಡಬೇಕೆಂಬ ಅಭಿಲಾಷೆಯೇನೋ ನನ್ನ ಮನಸ್ಸಿನಲ್ಲಿತ್ತು 
ಆದರೆ ಗಾಂಧೀಜಿಯವರನ್ನು ನೋಡುವುದಕ್ಕಾಗಿಯೇ ನಾನು ಸೇವಾಗ್ರಾಮಕ್ಕಿ ಹೋಗಬೇಕಾಗಿ 
ಬರಲಿಲ್ಲ ತಮ್ಮ ಕೆಲಸಕಾರ್ಯಗಳ ಸಂಬಂಧದಲ್ಲಿ ಗಾಂಧೀಜಿಯವರನ್ನು ಭೆಟ್ಟಿಯಾಗಲು 


೨೦ ಗಾಂಧೀಜಿ -- ನಾನು ಕಂಡಂತೆ 


ಕಾಲೇಲ್ವರ್‌ ಅವರು ಆಗಾಗ ಸೇವಾಗಾಮಕ್ಕಿ ಹೋಗುತ್ತಿದ್ದರು. ಹಸುವಿನ ಹಿಂದೆ ನಡೆಯುವ 
ಎಳೆಗರುವಿನಂತೆ, ನಾನೂ ಅವರ ಜೊತೆ ಹೋಗಿ ಬರತೊಡಗಿದೆ. ಈ ಹೊತ್ತೆ 'ಗಾಂಧಾಜಿ' 
ನನಗೆ “ಬಾಪೂಜಿ'ಯಾಗಿ ಪರಿಣಮಿಸಿದ್ದರು. ಗಾಂಧೀಜಿಯವರ ಜೀವನ ವಿಧಾನಗಳನ್ನು 
ನಡೆನುಡಿಗಳನ್ನು ಆಚಾರ-ವೃವಹಾರಗಳನ್ನು ಅರಿತುಕೊಳ್ಳುವುದು ನನಗೆ ಆನಂದದ 
ವಿಚಾರವಾಗಿತ್ತು ಸಂಜೆಯ ಹೊತ್ತು ಅವರೊಡನೆ ಒಂದೇ ಪಂಕ್ತಿಯಲ್ಲಿ ಕುಳಿತು 
ಊಟಮಾಡುವ ಅನೇಕ ಅವಕಾಶಗಳೂ ದೊರೆಯುತ್ತಿದ್ದುವು. ಆದರೆ ಅವರೊಡನೆ 
ವೃವಹರಿಸುವುದು ಅಗತ್ಸವಾಗುವಂಥ ಕೆಲಸಗಳೇನೂ ನನಗೆ ಇರದೆ ಇದ್ದುದರಿಂದ, ಅವರಿಗೂ 
ನನಗೂ ಪತ್ನಕ್ಷ ಪರಿಚಯ ಉಂಟಾಗಲೇ ಇಲ್ಲ ಇಂಥ ಔಪಚಾರಿಕ ಪರಿಚಯವನ್ನು 
ಉಂಟುಮಾಡಿಕೊಳ್ಳಸೇಕೆಬ ಆಕರ್ಷಣೆಯಾಗಲೀ, ಅಭಿಲಾಷೆಯಾಗಲೀ ನನಗೆ ಇರಲಿಲ್ಲ 
ಇದರಿಂದಾಗಿ, ಅದರ ಬಗ್ಗೆ ನಾನ ಎಂದೂ ಹಳಹಳಿಸಲಿಲ್ಲ 

ಕಾಲ ಬಹಳ ವೇಗವಾಗಿ ಮು೦ದೋಡುತ್ತಿತ್ತು ನನಗೆ ಪಿತೃಸದ್ಧಶರಾಗಿದ್ದ ನಾನಾ 
ಆಠವಳೆಯವರು ಹರಿಜನ ವಿದ್ಯಾರ್ಥಿನಿಲಯದ ಬಳಿಯೇ ಇದ್ದ ಮಹಿಳಾ ಆಶಮದಲ್ಲಿ 
ವಾಸಮಾಡುತ್ತಿದ್ದರು. ಅವರು ಮಹಿಳಾ ಆಶ್ರಮದ ಸಂಚಾಲಕರಾಗಿದ್ದುದೇ ಇದಕ್ಕೆ ಕಾರಣ. 
ಆದ್ದರಿಂದ, ಮನೆಯಿಂದ ದೂರವಾಗಿದ್ದೇನೆಂಬ ಭಾವನೆಯೇ ನನ್ನ ಮನಸಿನಲ್ಲಿ ಮೂಡಲಿಲ್ಲ 

ಇಷ್ಟರಲ್ಲಿ ೩೧ ಜಲೈ ೧೯೩೮ರಂದು, ಮಹಾರಾಷ್ಟದ ಸುಶಿಕ್ಷಿತ ಸಮುದಾಯವನ್ನೇ 
ತಲ್ಲಣಗೊಳಿಸಿದ ನೀರಾ ಘರಣಕ್ಕೆ ಸಂಬಂಧಿಸಿದ ಆ ಭಯಂಕರ ದರ್ಫಟನೆ ಸಂಭವಿಸಿತು. 
ನನ್ನ ಕನಸಿನ ಮನೆ ಕ್ಷೂಮಾತ್ರದಲ್ಲಿ ಕುಸಿದುಬಿದ್ದಿತು. 

ಮದ್ಯ-ನಿಷೇಧ ಜಾರಿಗೆ ಬಂದಿದ್ದುದರಿಂದ ಉತ್ತತ್ತಿ ತಾಳೆ, ಈಚಲು, ತೆಂಗು 
ಮೊದಲಾದ ಮರಗಳಿಂದ ದೊರೆಯುವ, ಆಗ ತಾನೆ ಇಳಿಸಿದಂಥ, ನೀರಾವನ್ನು 
ಕುಡಿಯುವುದಕ್ಕಾಗಿ ಬಳಸುವ ಬಗೆಗೆ ಪಯೋಗಗಳು ನಡೆಯತೊಡಗಿದುವು. ಹೀಗೆ 
ಮಾಡಿದಲ್ಲಿ ನೀರಾ ತಯಾರಿಗೆ ಸಾಕ್ಪಾ ಉದ್ಯೋಗ ದೊರೆತಂತಾಗುತ್ತದೆ ಹಾಗೂ ಜನರಿಗೆ 
ಪುಷ್ನಿದಾಯಕವಾದಂಥ ಪೇಯವೂ ದೊರೆತಂತಾಗುತ್ತದೆ ಎನ್ನುವ ದೃಷ್ಟಿಯಿಂದ 
ಗಾಂಧೀಜಿಯವರು ಸೇವಾಗ್ರಾವದಲ್ಲಿ ನೀರಾಪಾನದ ಹಾಗೂ ತಾಟೀ ಬೆಲ್ಲ ತಯಾರಿಕೆಯ 
ಪ್ರಯೋಗಗಳನ್ನು ಪ್ರಾರಂಭಿಸಿದ್ದರು. ಆ ದಿನಗಳಲ್ಲಿ ಸುಸಂಸ್ಕೃತ ಸಮಾಜದಲ್ಲಿ ನೀರಾಪಾನವೂ 
ಹೆಂಡ ಕುಡಿಯುವಿಕೆಯಂತೆಯೇ ನಿಷಿದ್ದವೆಂದು ಪರಿಗಣಿತವಾಗಿತ್ತು ಜನಗಳ ಮನಸಿನಲ್ಲಿ 
ಬೇರುಬಿಟ್ಟಿದ್ದ ಈ ಭ್ರಮೆಯನ್ನು ದೂರ ಮಾಡುವ ಸಲುವಾಗಿ ಸುಸಂಸ್ಕೃತ ವ್ಯಕ್ತಿಗಳು 
ನೀರಾಪಾನದಲ್ಲಿ ತೊಡಗಿರುವಂಥ ಚಿತ್ರಗಳನ್ನು ತೆಗೆಸಿ, ಅವುಗಳನ್ನು ಪಕಟಿಸಬೇಕೆಂಬ 
ಸಲಹೆಯೊಂದು ಮುಂದೆ ಬಂದಿತ್ತು ಕಾಲೇಲ್ಕರ್‌ ಅವರ ವಿದ್ಯಾರ್ಥಿಗಳಲ್ಲಿ ಒಬ್ಬರಾದ 
(ಹಾಗೂ ಮುಂದೆ ಅವರ ಆಪ್ತರೂ ಆದ) ಶ್ರೀಕೃಷ್ಣ ಉರುಫ್‌ ಬಾಬೂರಾವ್‌ ಕಾಮತ್‌ 
ಎಂಬುವರು ತಾಟೀಬೆಲ್ಲ ತಯಾರಿಕೆಯಲ್ಲಿ ತನಿಸಿಕೊಂದಿದ್ದ ಶ್ರೀ ಗಜಾನನರಾವ್‌ ನಾಯಕ್‌ 
ಅವರ ನೇತೃತ್ವದಲ್ಲಿ ತಾಟೀ ಬೆಲ್ಲ ತಯಾರಿಕೆ ತರಬೇತಿ ಪಡೆಯುತ್ತಿದ್ದರು. ನೀರಾಪಾನದಲ್ಲಿ 


ಸಮಾಧಾನದಲ್ಲೂ ಸಂದೇಶ ೨೧ 


ನಿರತರಾಗಿರುವ ಕಾಲೇಲ್ಕರ್‌ ಅವರ ಚಿತ್ರ ತೆಗೆಸಬೇಕೆಂದು ಅವರು ಯೋಚಿಸಿದರು. ತಮ್ಮ 
ಯೋಚನೆಗನುಸಾರವಾಗಿ ೩೧ ಜುಲೈ ೧೯೩೮ರಂದು ಬೆಳಿಗ್ಗೆ ಸೂರ್ಯೋದಯಕ್ಕೂ 
ಮುಂಚೆಯೇ ಒಂದು ಡಬ್ಬದಲ್ಲಿ ನೀರಾವನ್ನು ತುಂಬಿಸಿಕೊಂಡು ಅವರು ಸೇವಾಗಾಮದಿಂದ 
ವರ್ಧಾಕ್ಕೆ ಆಗಮಿಸಿದರು. ಆಸಸ್ಥಿಕವಾಗಿ ಕಾಲೇಲ್ಕರ್‌ ಅವರನ್ನು ಭೆಟ್ಟಿಯಾಗಲು ನಾನಾ 
ಆಠವಳೇ ಅವರೂ ಹರಿಜನ ವಿದ್ಯಾರ್ಥಿ ನಿಲಯಕ್ಕೆ ಆಗಮಿಸಿದ್ದರು. ಹೀಗಾಗಿ, ಕಾಲೇಲ್ಕರ್‌ 
ಅವರ ಜೊತೆಗೆ ಅವರಿಗೂ ನೀರಾವನ್ನು ಕೊಟು ಸ ನೀರಾಪಾನನಿರತರಾಗಿದ್ದ ಆ ಇಬ್ಬರ 
ಚಿತ್ರಗಳನ್ನೂ ತೆಗೆಸಲಾಯಿತು (ಸಾಕಷ್ಟು ಬೆಳಕು ಇ ಇದ್ದುದರಿಂದ ಆ ಚಿತ್ರಗಳೆಲ್ಲ ಕ್ರ 
ಹೋದುವು ಎಂಬುದೇನೊ ನಿಜ; ಆದರೆ, ಇದು ಬೇರೆ ವಿಚಾರವಾಯಿತಪ್ಪೆ). 

ಉಳಿದಿದ್ದ ನೀರಾವನ್ನು ಶ್ರೀ ಭುರ್ಕೆ, ಶ್ರೀ ದಾಬ್ಠೆ ಹಾಗೂ ಶ್ರೀ ಸಬ್ನೀಸ್‌ ಅವರು 
ಕುಡಿದರು. ಬೆಳಗಿನ ಪ್ರಾರ್ಥನೆ ಹಾಗೂ ಇತರ ಕಾರ್ಯಗಳನ್ನು ಮುಗಿಸಿ. ನಾನು ಮತ್ತೆ 
ನಿದ್ದೆಹೋಗಿಬಿಟ್ಟಿದ್ದರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನೂ ಖುದಾಗಿ ನೋಡಲು ನನಗೆ 
ಸಾಧ್ಯವಾಗಲಿಲ್ಲ ನಾನು ಈ 'ಪಸಾದೆದಿಂದ ವಂಚಿತನಾಗಿ ಉಳಿಯುವುದು ನನ್ನ ಮಿತುಗೆ- 
ಅಂತೆಯೇ ನನ್ನ ಅದೃಪ್ಷಕ್ಕೂ-ಸರಿದೋರಲಿಲ್ಲ ಆದ್ದರಿಂದ ಅವರು ನನ್ನನ್ನು ನಿದ್ದೆಯಿಂದ 
ಎಬ್ಬಿಸಿ ನನಗೂ ನೀರಾಪಾನ ಮಾಡಿಸಿದರು. ನಾನ, ನೀರಾ ಕುಡಿಯುವಲ್ಲಿ ಎಚ್ಚರಮಿಸಿರಲಿಲ್ಲ 
ಹಾಗೂ ಅದೇ ಮೊದಲ ಬಾರಿಗೆ ನೀರಾ ಕುಡಿದಿದ್ದುದರಿಂದ ಅದು ನನಗೆ ಹಿಡಿಸಲೂ ಇಲ್ಲ 
ನಾನು ಅದನ್ನು ಮೋರಿಯೊಳಗೆ ಉಗಿದುಬಿಟ್ಟಿ ಇಷ್ಟಾಗಿಯೂ ಅದರ ಒಂದೆರಡು ಗುಟುಕು 
ಗಂಟಲಿನಿಂದ ಕಳಕ್ಕಿಳಿದು ಹೊಟ್ಟೆಯನ್ನು ಸೇರಿಬಿಟ್ಟಿತು. ನನ್ನ ಈ 'ಮೂರ್ಯತೆಯನ್ನು 
ಕಂಡು ನನ್ನ ಮಿತ್ತು ಗಹಗಹಿಸಿನಕ್ಕರ ; "ಯಥೇಜ್ವವಾಗಿ ಲೇವಡಿ ಮಾಡಿದರು. 

ಮಧ್ಧಾಹ್ನದವರೆಗೆ ಎಲ್ಲವೂ ಸರಿಯಾಗಿತ್ತು ಆಸ್‌ ಒಬ್ಬರಾದ ಮೇಲೆ ಒಬ್ಬರಂತೆ 
ಪ್ರಯೋಗವೀರರಲ್ಲ ಧರಾಶಾಯಿಗಳಾಗತೊಡೌದರು. ಮೊದಲು ಶ್ರೀ ದಾಚ್ಠಿ ಮಾಂತಿ- 
ಭೇದಿ ಮಾಡಿಕೊಳ್ಳಕೊಡಗಿದರು. ಅವರ ಸೇವೆಯಲ್ಲಿ ತೊಡಗಿದ ಶ್ರೀ ಭುರ್ಕೆಯವರೂ 
ಇದೇ ವ್ಯಾಧಿಗೆ ತುತ್ತಾದರು. ಅಷ್ಟು ಹೊತ್ತಿಗೆ ಶ್ರೀ ಸಬ್ನೀಸ್‌ ಅವರೂ ಸುಸ್ತಾಗಿ ಹಾಸಿಗೆ 
ಹಿಡಿದರು. ಅತ್ವ ಮಹಿಳಾ ಆಶ್ರಮದಲ್ಲಿ ನಾನಾ ಆಠನಳೆಯವರು ಅಸ್ವಸ್ಥರಾದ ಸುದ್ದಿ 
ಬಂತು. ಇಷ್ಟರ ಕಾಲೇಲ್ವರ್‌ ಅವರೂ 'ಜೀದಿಯಿಂದಾಗಿ ಬಳಲಿಹೋಗಿದ್ದರು. ಬಹುಶಃ 
ಇವರೆಲ್ಲರ ಈ ಸ್ಥಿತಿಯನ್ನು ನೋಡಿ, ಭಯದಿಂದಾಗಿಯೇ, ನನ್ನ ಸ್ಥಿತಿಯೂ ಹಾಗೇ 
ಆಗಿಬಿಟ್ಟಿತು. 

ಎಲ್ಲೆಲ್ಲೂ ಹಾಹಾಕಾರ ಉಂಟಾಯಿತು. ಆಸಸ್ಟರಾಗಿದ್ದ ವ್ಯಕ್ತಿಗಳ ಶುಶೂನೆಯ 
ಸೌಲಭ್ಯದ ದೃಷ್ಟಿಯಿಂದ ಭುಕ್‌, ದಾಬ್ಯೆ ಸಬ್ನೀಸ್‌ ಹಾಗೂ ನನ್ನನ್ನು ವರ್ಧಾದ ಸಿವಿಲ್‌ 
(ಸರ್ಕಾರಿ) ಆಸ್ಪಕೆಗೆ ದಾಖಲು ಮಾಡಲಾಯಿತು. ವರ್ಧಾದಲ್ಲಿದ್ದ ಸೇವಾಶೀಲ ವೈದ್ಯರಾದ 
ಶ್ರೀ ಮಹೋದಯ ಅವರು ಅಹೋರಾತ್ರಿ ನಮಗಾಗಿ ಶ್ರಮಿಸಿದರು. ದೂರ ದೂರದ 
ಊರುಗಳಿಂದ ಕಾಕಾ ಕಾಲೀಲ್ಕರ ಅವರ ವಿದ್ಧಾರ್ಥಿಗಣ ಓಡೋಡಿ ಬಂದರು. ಪುಣೆಯಿಂದ 


೨೨ ಗಾಂಧೀಜಿ -- ನಾನು ಕಂಡಂತೆ 


ಶ್ರೀ ನಾನಾ ಧರ್ಮಾಧಿಕಾರಿ ಮತ್ತು ಶ್ರೀ ಗಜಾನನ ಜೋಶಿ ಧಾವಿಸಿ ಬಂದರು. ಇತರರೂ 
ಬಂದು ಕಿಕ್ಕಿರಿಯುತ್ತಿದ್ದರು. ಆದರೆ, ಇದು ಕಾಲರಾ ವ್ಯಾಧಿ ಇರಬಹುದೇನೋ ಎಂಬ 
ಅನುಮಾನದಿಂದ ವರ್ಧಾಕ್ಕಿ ಯಾರೂ ಬರಬಾರದೆಂದು ಸೂಚನೆ ಕೊಡಲಾಯಿತು. 

ಈ ಘಟನೆಯಿಂದ ಎಲ್ಲರಿಗಿಂತಲೂ ಹೆಚ್ಚಿ ಆಫಾತವಾಗಿದ್ದುದು ಗಾಂಧೀಜಿಯವರಿಗೆ 
ಲೋಕಕಲ್ಯಾಣಾರ್ಥವಾಗಿ ಅವರು ನಡೆಸಿದ್ದ ಆ ಪ್ರಯೋಗದಲ್ಲಿ ಅವರ ನೆಚ್ಚಿನ 
ಅನುಯಾಯಿಗಳೇ ಬಲಿಪಶುಗಳಾಗಿಬಿಟ್ಟಿದ್ದರು. ಗಾಂಧೀಜಿಯವರು ನಿತ್ಯವೂ 
ಸೇವಾಗಾಮದಿಂದ ಬಂದು ಅಸ್ಪಸ್ಥರಾಗಿದ್ದ ವ್ಯಕ್ತಿಗಳನ್ನು ಖುದ್ದಾಗಿ ಮಾತನಾಡಿಸಿಕೊಂಡು 
ಹೋಗುತ್ತಿದ್ದರು. ಆಗ ಅವರನ್ನು ನೋಡಿದರೆ ಕುರುಕ್ಷೇತ್ರದ ರಣಾಂಗಣದಲ್ಲಿ 
ಧರಾಶಾಯಿಯಾಗಿದ್ದ ಗಾಯಾಳುಗಳಿಗೆ ಶುಶೂಷೆ ಮಾಡುತ್ತ ಅವರಿಗೆ ನೀರೂಡುತ್ತ 
ಅವರ ಮನಸಿಗೆ ಧೈರ್ಯ-ಉತ್ಸಾಹಗಳನ್ನು ತುಂಬುತ್ತ ಇದ್ದ ಶ್ರೀಕೃಷ್ಣ ಪರಮಾತ್ಮನ 
ನೆನಪಾಗುತ್ತಿತ್ತು ಅವರ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ಆ ವಾತ್ತಲ್ಯಯಕ್ಕ ಚಿಂತೆ ಇಂದೂ 
ನನ್ನ ಕ್ರ ಮುಂದೆ ಅಚ್ಚಳಿಯದೆ ಮೂಡಿ ನಿಂತಿದೆ. 

ಮೊದಲ ಎರಡು-ಮೂರು ದಿವಸಗಳಲ್ಲಿ ಮೃತ್ಸುದೇವತೆ ಶ್ರೀ ದಾಬ್ಠೆ 
ಮತ್ತು ಶ್ರೀ ಭುರ್ಕೆಯವರನ್ನು ಕೊ೦ಂಡೊಯ್ದಳು. ನಾನಾ ಆಠವಳೆಯವರು ಪಟ್ಟುಬಿಡದೆ 
ಪರಾಕ್ರಮಿಯಂತೆ ಸಾವನ್ನೆದುರಿಸಿದರು; ಆದರೆ ಕೊನೆಗೂ ಅವರು 
ಸೋಲನ್ನೊಪ್ಪೇಕಾಯಿತ; ತಮ್ಮ ವೃದ್ಧಮಾತೆಗೂ, ಮಕ್ಕಳಂತೆ ತಾನು ಪಾಲಿಸಿ, ಫೋಷಿಸಿ 
ಬೆಳೆಸಿದ್ದ ಮಹಿಳಾ ಆಶಮಕ್ಕೂ ಅಂತಿಮ ಪ್ರಣಾಮವನ್ನು ಸಲ್ಲಿಸಿ ಆಗಸ್ಟ್‌ ೧೧, ೧೯೩೮ 
ರಂದು ಕೊನೆಯುಸಿರನ್ನೆಳೆದರು. ನಾನಾರವರು ನೈಷ್ಠಿಕ ಬಾಲಬಹ್ಮಚಾರಿಗಳಾಗಿದ್ದು ತಮ್ಮ 
ತಂದೆ-ತಾಯಿಗಳ ಏಕೈಕ ಪುತ್ರರಾಗಿದ್ದರು. ಹೀಗಿದ್ದರೂ, ಆ ವೀರಮಾತೆ ಅತ್ಯಂತ 
ಧೈರ್ಯದಿಂದ ಈ ಆಘಾತವನ್ನು ಸ ಸಹಿಸಿಕೊಂಡರು. "ಅವರ ಆ ಧೈರ್ಯವನ್ನು ಕಂಡು 
ಗಾಂಧೀಜಿಯವರೂ ಚಕಿತರಾದರು. ನಾನಾರವರು ಬಾಲ್ಯದಲ್ಲಿ ಮೋರಬಿ (ಸೌರಾಷ್ಟ್ರಯಲ್ಲಿ 
ಇದ್ದರು. ಆದ್ದರಿಂದ ಅವರಿಗೂ, ಅವರ ತಾಯಿಯವರಿಗೂ ಗುಜರಾತಿ ಚೆನ್ನಾಗಿ ಬರುತ್ತಿತ್ತು 
ಹೀಗಾಗಿ, ಗಾಂಧೀಜಿಯವರು ಗುಜರಾಶಿಯಲ್ಲಿಯೇ ಸಂತಾಪಸೂಚಕ ಸಂದೇಶವನ್ನು ಬರೆದು 
ಕಳುಹಿಸಿದರು. ಪತ್ರ ಈ ರೀತಿ ಇತ್ತು: 


ಪಿಯ ಭಗಿನಿ, 
ನಾನಾರವರ ಸಾವಿನ ಬಗ್ಗೆ ನೀವಂತೂ ಶೋಕಿಸುವುದಿಲ್ಲ ನಿಮ್ಮ 
ಧೈರ್ಯವನ್ನು ಕಂಡು ನಾನು ಚಕಿತನಾಗಿದ್ದೇನೆ. ನಿಮ್ಮನ್ನು ಕಂಡ 
ಮೇಲೆ ನಾನಾರವ ತ್ಯಾಗ ಮತ್ತು ಸಂಯವಗಳನ್ನು ನಾನು ಮತ್ತಪ್ಪು 
ಚೆನ್ನಾಗಿ ಅರ್ಥಮಾಡಿಕೊಳ್ಳುಲ್ಲವನಾಗಿದ್ದೇನೆ ನಾನಾರವರ ಶರೀರ 
ಇಲ್ಲವಾಗಿರಬಹುದು. ಆದರ ಅವರ ಆತ್ಮಎಂದೆಂದೂ ಮಹಿಳಾ 


ಸಮಾಧಾನದಲ್ಲೂ ಸಂದೇಶ ೨೩ 


ಆಶ್ರಮದಲ್ಲಿಯೇ ಇರುತ್ತದೆ ಹಾಗೂ ಅನೇಕ ಸೋದರಿಯರಿಗೆ 


ಪ್ರೇರಣಾರೂಪವಾಗಿ ಇರುತ್ತದೆ. 
ಸೇವಾಗ್ರಾಮ ಮೋ.ಕ. ಗಾಂಧಿ 
೧೧-೮೩೮ ವಂದೇ ಮಾತರಂ 


ಈ ಘಟನೆ ಎಷ್ಟೇ ದುರ್ಭಾಗ್ಯಪೂರ್ಣವಾದುದಾಗಿರಲಿ, ಹೃದಯವಿದ್ರಾವಕ 
ವಾದುದಾಗಿರಲಿ ಅದು ಒಂದು ರೀತಿಯಲ್ಲಿ ಕೌಟುಂಬಿಕ ವಿಷಯವಾಗಿತ್ತು ಗಾಂಧೀ- 
ಕುಟುಂಬದ ವ್ಯಕ್ತಿಗಳೇ ಈ ಘಟನೆಗೆ ತುತ್ತಾಗಿದ್ದರು. ನೀರಾ ಕೊಟ್ಟವರು ಕುಡಿದವರು 
ಗುರು-ಶಿಷ್ಠರು ಹಾಗೂ ಮಿತ್ರರೇ ಆಗಿದ್ದರು. ಹೊರಗಿನವರು ಈ ಘಟನೆಯಲ್ಲಿ ವಧ್ಧೆ 
ಪೋಶಿಸುವ ಅಗತ್ಯವಿರಲಿಲ್ಲ. ಆದರೆ, ಗಾಂಧೀ-ದ್ವೇಷದ ಕಾಮಾಲೆ ರೋಗಕ್ಕೆ ತುತ್ತಾಗಿದ್ದ 
ಮರಾಠೀ ಮಂಡಳಿಗೆ ಅದರಲ್ಲಿಯೂ 'ವಹಾರಾಷ್ಟ್ರದ್ವೇಷವೇ ಎದ್ದು ಕಂಡಿತು. 'ಎವಿಧ- 
ವೃತ್ತ'ವೆಂಬ ಪೀತ ಸಾಪ್ತಾಹಿಕದ ಮೂಲಕ ಅವರು ವಿಷ ಕಾರತೊಡಗಿದರು. 
ಗಾಂಧೀಜಿಯವರು ತಿಳಿದೂ ತಿಳಿದೂ ತಮ್ಮ ಮಹಾರಾಷ್ಟದ ಅನುಯಾಯಿಗಳನ್ನು ಸಾವಿನ 
ಬಾಯಿಗೆ ದೂಡಿದರೆಂಬುದೇ ಅವರ ಅಪಪ್ರಚಾರದ ಮುಖ್ಯ ಸೂತ್ರವಾಗಿತ್ತು 
ಕರ್ತವ್ಯಪರಾಯಣರಾದ ತಮ್ಮ ಅನುಯಾಯಿಗಳ ಆಕಸ್ಮಿಕ ಸಾವಿನಿಂದ ಮೊದಲೇ 
ವ್ಯಥಿತರಾಗಿದ್ದ ಗಾಂಧೀಜಿಯವರ ಅಂತಃಕರಣದ ವೇಲೆ ಇಂಥ ಕುತ್ತಿತ ಆರೋಪವನ್ನು 
ಹೊರಿಸಲು ಮುಂದಾದ ಆ ವ್ಹಕ್ಷಿನ ಕದ್ರಿಯ ಬಗ್ಗೆ ಎಷ್ಟು ಕಾಕರ ತೋರಿದರೂ ಕಾವಿಯ. 

ನೀರಾ ನನ್ನ ಮೇಲೆ ಹೆಚ್ಚಿನ ಪ್ರವಾವವನ್ನೇನೂ ಬೀರಿರಲಿಲ್ಲ ಆದ್ದರಿಂದ, ಕೆಲವೇ 
ದಿನಗಳಲ್ಲಿನಾನ 308೦8 ಹಿಂದಿರಗಿದೆ ಅಲ್ಲಿಗೆ ಬಂದ ವೇಲೆ "ವಿವಿಧ್ಯುತ್ತೆದ ವಿಷ 
ಅಪಪ್ಪಚಾರ ನನ್ನ ಗಮನಕ್ಕೆ ಬಂದಿತು. ಕೂಡಲೇ 'ಲೋಕಶಕ್ತಿ ಪತ್ರಿಕೆಯ ಮೂಲಕ ಈ 
ಬಗೆಯ ಅಪಪ್ರಚಾರದ ಬಾಯಿ ಮುಚ್ಚಿಸುವಂಥ ಉತ್ತರವನ್ನು ಕೊಟ್ಟೆ 

ಶ್ರೀ ಬಾಬೂರಾವ್‌ ಕಾಮತ್‌ ಅವರು ತೆಗೆಸಿಕೊಂಡು ಬಂದ ನೀರಾಕ್ಕೆ ವಿಷ ಹೇಗೆ 
ಬೆರೆತುಕೊಂಡಿತು ಎಂಬ ಪಕ್ಷೆಗೆ ಇದುವರೆಗೆ ಯಾವುದೇ ಉತ್ತರ ದೊರೆತಿಲ್ಲ. ಮರಕ್ಕೆ 
ಕಟ್ಟಿದ ನೀರಾ ಮಡಕೆಗೆ ಹಲ್ಲಿಯೋ, ಹಾವೋ ಅಥವಾ ಬೇರಾವುದೋ ವಿಷಯುಕ್ತ 
ಪ್ರಾಕೆಯದೋ ವಿಷ ಬಿದ್ದಿರಬೇಕು, ಅಥವಾ ನೀರಾ ತುಂಬಿಕೊಂಡು ಬಂದಿದ್ದ ಡಬ್ಬ ತಕ್ಕ 
ಹಿಡಿದಿದ್ದು, ಅದರ ವಿಷ ಹೊಟ್ಟೆಯನ್ನು ಸೇರಿ ಈ ದುರ್ಫಟನೆ ಸಂಭವಿಸಿದ್ದಿರಬಹುದು. 
ಹೇಗಾದರೂ ಸರಿ, ಅದೊಂದು ಅನಪೇಕ್ಷಿತ ದುರ್ಫಟನೆಯಾಗಿತ್ತು ; ಎಲ್ಲರ ಕೈಮೀರಿದ 
ಸಂಗತಿಯಾಗಿತ್ತು ; ಪೂರ್ವನಿಯೋಜಿತ ವಿಷಪ್ರಯೋಗದ ಘಟನೆ 
ಅದಾಗಿರಲಿಲ್ಲವೆಂಬುದಂತೂ ನಿಶ್ಚಯವಾಗಿತ್ತು 

ಪಿತೃಸದೃಶರಾದ ಒಬ್ಬ ಗುರು ಹಾಗೂ ಇಬ್ಬರು ಸಹಕಾರ್ಯಕರ್ತರ ಅನಪೇಕ್ಷಿತ 
ಆಕಸ್ಮಿಕ ಮರಣದ ಆಘಾತ ನನ್ನ ಪಾಲಿಗೆ ಬಹಳ ಭಯಂಕರವಾಗಿಯೇ ಇತ್ತು ನಾನು 


೨೪ ಗಾಂಧೀಜಿ -- ನಾನು ಕಂಡಂತೆ 


ಮತ್ತೆ ವರ್ಧಾದತ್ತ ತಲೆಹಾಕಬಾರದೆಂದೂ, ಕಾಲೇಜಿಗೆ ಸೇರಿಕೊಳ್ಳಬೇಕೆಂದೂ ನನ್ನ ಅನೇಕ 
ಹಿತೈಷಿಗಳು ನನಗೆ ಬುದ್ಧಿವಾದವನ್ನು ಹೇಳಿದರು. ನಾನು ಇಕ್ಸಟ್ರಿನಲ್ಲಿ ಸಿಕ್ಕಿಬಿದ್ದೆ ನಾನು 
ಹೆದರಿಕೊಂಡು ವರ್ಧಾಕ್ಕೆ ಹೋಗದೆ ಇದ್ದರೆ ಕಾಲೇಲ್ಕರ್‌ ಅವರ ಏನೆಂದುಕೊಂಡಾರು 9 
ಗಾಂಧೀಜಿಯವರು ಏನೆಂದುಕೊಂಡಾರು ? ನಾನಾರವರ ಆತ್ಮ ಏನೆಂದಕೊಂಡೀತು 9) 
— ಈ ಬಗೆಯ ಯೋಚನೆಗಳು ಮನಸಿನಲ್ಲಿ ಮೂಡುತ್ತಿದ್ದುವು. 
ಇಷ್ಟರಲ್ಲಿ ಕಾಲೇಲ್ವರ ಅವರ ಅತ್ಯಂತ ಹೃದಯಿ ಪತ್ರವೊಂದು ನನ್ನ ಕೈಸೇರಿತು. 
ಅದರಲ್ಲಿ ಅವರು ಹೀಗೆ ಬರೆದಿದ್ದರು : 
“ನಾನಾರಾವರು ಇಲ್ಲಿ ಇದ್ದಿದ್ದರೆ ನೀವು ಖಂಡಿತವಾಗಿಯೂ ಬೇಗನೆ 
ಹಿಂದಿಡಿಗುತ್ತಿದ್ದಿರಿ. ಈಗ ನೀವು ನನ್ನನ್ನು ತೊರೆದುಬಿಡುತ್ತೀರೇನು? 
ನಾನಾರವರು ನನ್ನನ್ನೂ ನಿಮ್ಮನ್ನೂ ಒಂದುಗೂಡಿಸಿದರು. ಕುಷ್ಠ 
ಪಕ್ಷ ಆ ಸಂಗತಿಯ ನೆನಪಾಗಿಯಾದರೂ ನಾವು ಒಂದುಗೂಡಿ 
ಇರೋಣ” 
ಕಾಲೇಲ್ವರ ಅವರ ಈ ಪತ್ರದ ಆ ಎರಡು ವಾಕ್ಷಗಳು ಡೋಲಾಯಮಾನವಾಗಿದ್ದ 
ನನ್ನ ಮನಸನ್ನು ಸ್ಥಿರಗೊಳಿಸಿದವು. ನನ್ನೆಲ್ಲ ಭಯ, ನನ್ನೆಲ್ಲ ಇಬ್ಬಂದಿತನ ಕೊನೆಗೊಂಡಿತು. 
ಹೊಸ ಉತ್ಸಾಹದೊಂದಿಗೆ ನಾನು ವತ್ತೆ ವರ್ಧಾಕ್ಕೆ ಹಿಂದಿರುಗಿದೆ ಹಾಗೂ ಕಾಲೇಲ್ಕರ್‌ 
ಅವರ ಆಪಾರ್ಯದರ್ಶಿಯಾಗಿ ಕೆಲಸ ಮಾಡತೊಡಗಿದೆ. 


೬. ಕ್ಷುಲ್ಲಕ ವಿಚಾರಗಳು 


ವರ್ಧಾಕ್ಕೆ ಹಿಂದಿರುಗಿದ ಮೇಲೆ ಹಿಂದಿಯನ್ನು ಕಲಿಯಲು ನಾನು ರಾಷ್ಟ್ರಭಾಷಾ 
ಪುಚಾರ ಸಮಿತಿಯ ತರಬೇತಿ ಕಾಲೇಜಿಗೆ ಹೋಗತೊಡಗಿದೆ. ಈ ತರಬೇತಿ 
ಕಾಲೇಜಿನಲ್ಲಿ ತರಬೇತಿ ಪಡೆಯಲು ರಾಷ್ಟಭಾಷಾ ಪಚಾರಕರು ದಕ್ಷಿಣ ಭಾರತದ 
ನಾಲ್ಕು ಪ್ರಾಂತ್ಯಗಳಿ೦ದಲೂ, ಇತರ ಅನೇಕ ಪ್ರಾಂತ್ಯಗಳಿ೦ದಲೂ ಬರುತ್ತಿದ್ದರು. 
ಗಾಂಧೀಜಿಯಮನ್ನು ಕಾಣಬೇಕುಬ ಔತ ಅವರಲ್ಲಿ ತುಂಬಿರುತ್ತಿತ್ತು ಸ್ಟಾ ಪುಟ್ಟ ಯಾವುದೇ 
ಅವಕಾಶ ದೊರೆತರೂ ಅವರು ತಪ್ಪದೆ ಸೇವಾಗ್ರಾಮದ ಹಾದಿಯನ್ನು ಸವೆಸುತ್ತಿದ್ದರು. 
ಬಿಡುವಿದ್ದಾಗ ನಾನೂ ವಿದ್ಯಾರ್ಥಿಯೆಂಬ೦ತೆ ಅವರ ಜೊತೆಯಲ್ಲಿ ಸೇವಾಗಾವಕ್ಕೆ 
ಹೋಗಿಬರುತ್ತಿದ್ದ 

ಒಮ್ಮೆ ನಾವು ಗಾಂಧೀಜಿಯವರನ್ನು ಕಾಣಲು ಹೋಗಿದ್ದೆವು. ಆಗ ವಗನವಾಡಿಯ 
ಅಖಿಲ ಭಾರತ ಗ್ರಾಮೋದ್ಯೋಗ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ವಾಸಮಾಡುತ್ತಿದ್ದರು. 
ನಾವೆಲ್ಲ ಸಾಮೂಹಿಕವಾಗಿಯೇ ಗಾಂಧೀಜಿಯವರನ್ನು ಭುಟ್ಟಿಯಾಗಿದ್ದೆವು. ವಿದ್ಯಾರ್ಥಿಗಳ 


ಲೋಕೋ ಭಿನ್ನ ರುಚಿಃ ೨೫ 


ಊಟ-ವಸತಿ, ಅನುಕೂಲ-ಅನನುಕೂಲತೆಗಳು, ಒಟ್ಟಿನಲ್ಲಿ ತರಬೇತಿ ಕಾಲೇಜಿನ ಆಡಳಿತ 
ವನ್ಸ್‌ — ಇವೇ ಮೊದಲಾದ ವಿಷಯಗಳ ಬಗ್ಗೆ ಚರಿ ಪ್ರಾರಂಭವಾಯಿತು. ವಿದ್ಯಾರ್ಥಿಗ 
ತಮಗಿದ್ದ ಕೆಲವು ಅನನುಕೂಲತೆಗಳ ವಿಚಾರವನ್ನೆತ್ತಿದ್ದರು. ಒಬ್ಬ ವಿದ್ಯಾರ್ಥಿ ಹೀಗೆಂದ: 
“ಬಾಪೂಜಿ, ನಮ್ನೊಡನಿರುವ ಗಡಿನಾಡಿನ ವಿದ್ಯಾರ್ಥಿಗಳು ಶೌಚ ಹೋಗುವಾಗ ನೀರನ್ನು 
ತೆಗೆದುಕೊ೦ಡು ಹೋಗುವುದಿಲ್ಲ ಅದಕ್ಕೆ ಬದಲಾಗಿ ಮನ ಹೆಂಟಿಗಳನ್ನು ತೆಗೆದುಕೊಂಡು 
ಹೋಗುತ್ತಾರೆ. ಇದು ನಮಗೆ ತುಂಬ ಹ್ರುದಾಗಿ ಕಾಣಿಸುತ್ತದೆ. ಇವರೊಡನೆ ಇರುವುದು 
ಹಾಗೂ ಜೊತೆಯಲ್ಲಿ ಕುಳಿತು ಊಟಮಾಡುವುದು ನಮಗೆ ಅಸಹ್ಯಕರವಾಗಿ ತೋರುತ್ತದೆ. 
ತಾವು ದಯವಿಟ್ಟು ಅವರಿಗೆ ಬುದ್ಧಿ ಹೇಳಿ” 

ಆಗ ಆ ವಿದ್ಯಾರ್ಥಿಗಳು ಹೀಗೆ ಹೇಳಿದರು : “ನೀರನ್ನು ಕೊಂಡೊಯ್ದುವ ಅಭ್ಯಾಸ 
ನಮಗಿಲ್ಲ ಅಶುಚಿಯಾದುದನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದರೆ ಮಾತ್ರ ನಮಗೆ 
ಮೈಲಿಗೆಯುಂಟಾಗುತ್ತದೆ. ಇಂಗ್ಲಿಷರೂ ನೀರನ್ನೇನೂ ಕೊಂಡೊಯ್ಯುವುದಿಲ್ಲ ಅವರನ್ನು 
ಕೊಳಕರಂದು ಯಾರೂ ಹೇಳುವುದಿಲ್ಲ ಅವರ ಬಗ್ಗೆ ಯಾರಿಗೂ ಅಸಹೃ ಉಂಟಾಗುವುದಿಲ್ಲ 
ನಮ್ಮ ಬಗ್ಗೆ ಮಾತ್ರ ಈ ತಾರತಮ್ಯ ಏಕೆ?” 

ಈ ಮಾತುಗಳನ್ನು ಕೇಳಿದ ಮೇಲೆ ಗಾಂಧೀಜಿಯವರು ನಗುತ್ತಾ ಹೀಗೆಂದರು : 
“ನೀವು ಹೇಳುವುದು ಸರಿ. ಆದರೆ ನೀವು ನಿಮ್ಮ ಜೊತೆಗಾರರ ಭಾವನೆಗಳಿಗೆ ಸ್ವಲ್ಪವಾದರೂ 
ಬೆಲೆ ಕೊಡುತ್ತೀರೋ ಇಲ್ಲವೊ ? ಗಡಿನಾಡಿನಲ್ಲಿ ತುಂಬ ಚಳಿ ಇರುವುದರಿಂದ ನೀವು 
ನೀರನ್ನು ಬಳಸುವುದಿಲ್ಲ. ಇಲ್ಲಿ ಹಾಗೆ ಮಾಡಲು ಕಾರಣವೇನೂ ಇಲ್ಲ ಜೊತೆಗೆ ಸ್ವಚ್ಛತೆಯ 
ದೃಷ್ಟಿಯಿಂದಲೂ ನೀರನ್ನು ಬಳಸುವುದು ಉತ್ತಮ. ಪುಶಿಯೊಂದು ವಿಚಾರದಲ್ಲಿಯೂ 
ನಾವ ಇಂಗ್ಲಿಷರನ್ನು ಅನುಕಿಸುವುದಿಲ್ಲವಷ್ಟೆ! ಊಟಮಾಡಿದ ವೇಲೆ ಅವರು ಚೆನ್ನಾಗಿ 
ಬಾಯಿ ಮುಕ್ಕಳಿಸುವುದಿಲ್ಲ ಆದ್ದರಿಂದ ಅವರ ಹಲ್ಲುಗಳು ಕೆಟ್ಟದಾಗಿರುತ್ತವೆ. ನಾವೂ 
ಅವರನ್ನು ಅನುಕರಿಸಿ ನಮ್ಮ ಬಲವಾಗಿರುವ ಹಲ್ಲುಗಳನ್ನು ಹಾಳುಮಾಡಿಕೊಳ್ಳಬೇಕೆ 6 

ಗಾಂಧೀಜಿಯವರ ಈ ಸ್ಪಷ್ಟೀಕರಣ ಗಡಿನಾಡಿನ ಆ ನಮ್ಮ ಸೋದರರಿಗೆ ತುಂಬ 
ಒಪ್ಪಿಗೆಯಾಯಿತು. ನಾಜೂಕಾದ ಪನ್ನೆಯೊಂದು ಗಾಂಧೀಜಿಯವರ ಬುದ್ದಿವಾದದಿಂದ 
ಸಮಾಧಾನಕರವಾಗಿ ಇತ್ಕರ್ಥಗೊಂಡಿತು. 


೭. ಲೋಕೋ ಭಿನ್ನ ರುಚಿಃ 
ನಮ್ಮ ತರಬೇತಿ ಕಾಲೇಜಿನಲ್ಲಿ ಹಿಂದಿಯ ಜೊತೆಗೆ ಉರ್ದೂವನ್ನು ಕಲಿಯುವುದೂ 


ಅನಿವಾರ್ಯವಾಗಿತ್ತು ಉರ್ದೂ ಅಧ್ಯಾಪಕರು ಬಹಳವಾಗಿ ಪಂಜಾಬಿನಿಂದಲೋ, 
ಹೈದರಾಬಾದ್‌ ಸಂಸ್ಥಾನದಿಂದಲೋ ಬ೦ದವರಾಗಿರುತ್ತಿದ್ದರು. ಆದರೆ ನಮ್ಮಲ್ಲಿಯ ಕಣ 


೨೬ ಗಾಂಧೀಜಿ -- ನಾನು ಕಂಡಂತೆ 


ಆಶ್ರಮ ಜೀವನ ಅವರಿಗೆ ಹಿಡಿಸುತ್ತಿರಲಿಲ್ಲ ಅವರಿಗೆ ಬೀಡಾ, ಹೊಗೆಸೊಪ್ಪು 
ಮಾಂಸಾಹಾರ ಮೊದಲಾದುವು ಬೇಕಾಗುತ್ತಿದ್ದವು. ಹೀಗಾಗಿ ನಾವು ಅವರೊಂದಿಗೆ 
ಬೆರೆಯುತ್ತಿರಲಿಲ್ಲ ನಮ್ಮ ಅವರ ವಧ್ಧ ಅಂತರ ಏರ್ಪಡುತ್ತಿತ್ತು ಅವರು ಬೇಸರಗೊಂಡು 
ಹಿಂದಿರುಗುತ್ತಿದ್ದರು. ಕೊನೆಗೆ ನಮ್ಮಲ್ಲಿಯೇ ಯಾರಾದರೂ ಒಬ್ಬರನ್ನು ಉರ್ದೂ 
ಅಧ್ಯಾಪಕರನ್ನಾಗಿ ತರಬೇತಿಗೊಳಿಸಬೇಕೆ೦ದು ಕಾಲೇಲ್ಕರ್‌ ಅವರು ನಿಶ್ಚಯಿಸಿದರು. ಈ 
ಕಾರ್ಯಕ್ಕೆ ಅವರು ನನ್ನನ್ನು ನಿಯೋಜಿಸಿದರು. ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ 
ಅಥವಾ ರಾಷ್ಟೀಯ ವಿದ್ಯಾಲಯದಲ್ಲಿ ನಾನು ಉರ್ದೂ ಶಿಕ್ಷಣ ಪಡೆಯಬೇಕೆಂದು 
ತೀರ್ಮಾನಿಸಲಾಯಿತು. 

ಈ ತೀರ್ಮಾನದಂತೆ ೧ ಅಕ್ಟೋಬರ್‌ ೧೯೩೯ರಂದು ಹಿಂದೀ-ಉರ್ದೂ ವಿಶೇಷ 
ಅಧ್ಯಯನಕ್ಕಾಗಿ ಗ್ರ್ಯಾಂಡ್‌ ಟ್ರಂಕ್‌ ಎಕ್ಸ್‌ ರೈಲಿನ ಮೂಲಕ ವರ್ಧಾದಿಂದ ದೆಹಲಿಗೆ 
ಹೋಗುವನಿದ್ದೆ ಇದೇ ರೈಲಿನ ನನ್ನ ಬೋಗಿಗೆ ಹತ್ತಿರದಲ್ಲೇ ಇದ್ದ ಇನ್ನೊಂದು ಮೂರನೆಯ 
ದರ್ಜೆಯ ಬೋಗಿಯಲ್ಲಿ ಗಾಂಧೀಜಿಯವರು ಹಾಗೂ ಅವರ ಸಮಾನಸ್ವಂಧರಾದ ವ್ಯಕ್ತಿಗಳು 
(ಮಹಾದೇವಭಾಯಿ ದೇಸಾಯಿ, ಕೂಭಾಯಿ ಗಾಂಧೀ ಮೊದಲಾದವರು) ಪಯಾಣ 
ಮಾಡುವವರಿದ್ದದು. ನನ್ನನ್ನು ಬೀಳ್ಕೊಡಲು ಶ್ರೀ ಅವೃುತಲಾಲ್‌ ನಾಣಾವಟೀ ರೈಲು ನಿಲ್ದಾಣಕ್ಕಿ 
ಬಂದಿದ್ದರು. “ಬದಿಯ ಬೋಗಿಯಲ್ಲಿ ಗಾಂಧೀಜಿಯವರು ಹಾಗೂ ಅವರ ತಂಡದ 
ಸದಸ್ಯರಿದ್ದಾರೆ. ನಿಮಗೆ ಏನಾದರೂ ಬೇಕಾದರೆ ಅವರಿಗೆ ತಿಳಿಸಬಹುದು. ಬೇಕಾದರೆ 
ನೀವು ಅವರ ಬೋಗಿಯಲ್ಲೇ ಹೋಗಿ ಕುಳಿತುಕೊಳ್ಳುಹುದು. ನಾನು ಅವರುಗಳಿಗೆ ನಿಮ್ಮ 
ವಿಚಾರವನ್ನು ತಿಳಿಸಿದ್ದೇನೆ” ಎಂದರು. 

ಆದರೆ ಗಾಂಧೀಜಿಯವರಿದ್ದ ಬೋಗಿಗೆ ಹೋಗಬೇಕಾದ ಅಗತ್ಯವೇನೂ ನನಗೆ 
ಉಂಟಾಗಲಿಲ್ಲ. ಅಂಥ ಆಸೆಯೂ ನನ್ನಲ್ಲಿ ಮೂಡಲಿಲ್ಲ. ಏಕೆಂದರೆ, ಅದುವರೆಗೆ 
ಗಾಂಧೀಜಿಯವರನ್ನು ನಾನು ಆನೇಕ ಬಾರಿ ಕಂಡಿದ್ದರೂ, ನನಗೂ ಅವರಿಗೂ ವಿಧಿವತ್ತಾದ 
ಪಹ್ಯಕ್ಕ ಪರಿಚಯ ಉಂಟಾಗಿರಲಿಲ್ಲ ವಿಶೇಷ ಕಾರ್ಯವಾವುದೂ ಇಲ್ಲದೆ ಅವರಿಗೆ ನನ್ನನ್ನು 
ಪರಿಚಯಿಸಿಕೊಳ್ಳಿವುದು ನನಗೆ ಅಷ್ಟಾಗಿ ಹಿಡಿಸಿರಲಿಲ್ಲ ಹೀಗಾಗಿ, ಅವಕಾಶ ದೊರೆತಿದ್ದರೂ 
ನಾನು ಅವರಿದ್ದ ಬೋಗಿಗೆ ಹೋಗಲಿಲ್ಲ. ಆ ದಿನಗಳಲ್ಲಿ ರೈಲಿನಲ್ಲಿ ಪ್ರಯಾಣಿಕರು 
ಇಂದಿನಂತೆ ತುಂಬಿಕೊಂಡಿರುತ್ತಿರಲಿಲ್ಲ ನಾನಿದ್ದ ಬೋಗಿಯಲ್ಲೇ ಸಾಕಷ್ಟು ಜಾಗವಿತ್ತು 
ನಾನು ವರ್ಧಾದಲ್ಲಿ ರೈಲು ಹತ್ತಿದಾಗ ಹಾಸಿದ ಹಾಸಿಗೆಯನ್ನು ಸುತ್ತಿದ್ದ ದೆಹಲಿಗೆ 
ತಲುಪಿದ ತರುವಾಯವೇ. ಇದರೊಡನೆ ಹೋಲಿಸಿದರೆ ಗಾಂಧೀಜಿಯವರಿದ್ದ 
ಬೋಗಿಯಲ್ಲಿ ಜನರೂ ಹೆಚ್ಚಾಗಿದ್ದರು; ಸಾಮಾನುಗಳೂ ಹೆಚ್ಚಾಗಿದ್ದುವು. 
ಪರಿಣಾಮವೆಂಬಂತೆ ಆ ಬೋಗಿಯಲ್ಲಿ ಕೊಂಚ ಇಕ್ಕಟ್ಟೇ ಉಂಟಾದಂತಿತ್ತು ಈ 
ಕಾರಣದಿಂದಾಗಿಯೂ ಅವರಿದ್ದ ಬೋಗಿಗೆ ಹೋಗಬೇಕೆಂಬ ಇಚ್ಚೆ ನನ್ನಲ್ಲಿ ಮೂಡಲಿಲ್ಲ 
ನಾನು ಅಲ್ಲಿಗೆ ಹೋಗಿದ್ದರೂ ನನ್ನೊಡನೆ ಬಿಡುಬೀಸಾಗಿ ಮಾತನಾಡುವಷ್ಟು ಬಿಡುವಾದರೂ 


ಲೋಕೋ ಭಿನ್ನ ರುಚಿಃ ೨೭ 


ಯಾರಿಗಿತ್ತು ? ಗಾಂಧೀಜಿಯವರೂ ಸೇರಿದಂತೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸಗಳಲ್ಲಿ 
ಮಗ್ಗರಾಗಿದ್ದರು. 

ಭಾರತದ ಜನತೆಯ ಹೃದಯದ ಮೇಲೆ ಗಾಂಧೀಜಿಯವರು ಎಂಥ ಪಭಾವ 
ಬೀರಿದ್ದರು. ಯಾವ ರೀತಿ ಅದನ್ನು ತಮ್ಮತ್ತ ಸೆಳೆದುಕೊಂಡಿದ್ದರು ಎಂಬುದರ ಅನುಭವ 
ಇಪ್ಪತ್ತನಾಲ್ಕು ಘಂಟೆಗಳ ಅವಧಿಯ ಆ ಪ್ರಯಾಣದಲ್ಲೇ ಅನುಭವಕ್ಕೆ ಬಂದಿತು. 
ಪ್ರತಿಯೊಂದು ನಿಲ್ದಾಣದಲ್ಲಿಯೂ ಗಾಂಧೀಜಿಯವರನ್ನು ನೋಡಲು ಜನ ಸಹಸ್ರ 
ಸಹಸ್ರ ಸಂಖ್ಯೆಯಲ್ಲಿ ನೆರೆದಿರುತ್ತಿದ್ದರು. ಅವರ ಜಯಘೋಷದಿಂದ ನಿಲ್ದಾಣ 
ಮೊಳಗಿಹೋಗುತ್ತಿತ್ತು ಈ ಕೋಲಾಹಲದಿಂದ ಗಾಂಧೀಜಿಯವರನ್ನು ರಕ್ಷಿಸುವುದೆಂತು 
ಎಂಬುದೇ ಆ ತಂಡದಲ್ಲಿದ್ದ ಸದಸ್ಯರಿಗೆ ಸವಾಲಾಗಿ ಪರಿಣಮಿಸಿತ್ತು ಗಾಂಧೀಜಿಯವರು 
ಶ್ಯಿಚಾಚಿ ಹರಿಜನ ನಿಧಿಗೆ ಹೂವನ್ನು ಬೇಡುತ್ತಿದ್ದರು. ಶ್ರೀ ಕೂ ಗಾಂಧೀ ಮೊದಲಾದವರೂ 
ಚೀಲ ಹಾಗೂ ಬಟ್ಟಲುಗಳನ್ನು ಹಿಡಿದು ಹಣ ಸಂಗಹಿಸುತ್ತಿದ್ದರು. ಐದು ಹತ್ತು 
ನಿಮಿಷಗಳಲ್ಲಿಯೇ ಗಾಂಧೀಜಿಯವರು ಅದೆಷ್ಟು ಜನರಿಂದ ಹಣ ಸ್ತೀಕಸಿಬಿಡುತ್ತಿದ್ದರು ! 
ರೈಲು ಚಲಿಸತೊಡಗಿದಂತೆ ಸಂಗ್ರಹಿತವಾದ ಹಣವನ್ನು ಎಣಿಸಿ ಲೆಕ್ಕ 
ಬರೆದುಕೊಳ್ಳಲಾಗುತ್ತಿತ್ತು ಈ ರೀತಿಯ ಕಾರ್ಯಕ್ರಮ ಹಗಲಿನಲ್ಲಿಯೇನೋ 
ಸರಿದೋರುತ್ತಿತ್ತು ಆದರೆ, ನಿದ್ದೆಯನ್ನು ಒದ್ದು ಓಡಿಸುವ ಈ ಕೋಲಾಹಲ ರಾತ್ರಿಯೂ 
ಜಾರಿಯಲ್ಲಿರುತ್ತಿತ್ತು ಗಾಂಧೀಜಿಯವರ ಜನತಾ-ಪೇಮ ಎಷ್ಟು ವಿಲಕ್ಷವಾಗಿದ್ದಿಕೆಂದರೆ 
ಅವರು ಈ ತೊಂದರೆಯ ಬಗ್ಗೆ ಕೊಂಚಿವೂ ಅಸಹನೆಯನ್ನಾಗಲೀ, ಕೋಪವನ್ನಾಗಲೀ 
ತೋರಲಿಲ್ಲ 

ದಾನ ಸ್ವೀಕಾರದ ಕಾರ್ಯದಲ್ಲಿ ಆ ತಂಡಕ್ಕೆ ನಾನು ನೆರವಾಗಬಹುದಾಗಿತ್ತೆಂದೂ, 
ಇದರಿಂದಾಗಿ ನನ್ನ ಅವರ ಪರಿಚಯವೂ ಹೆಚ್ಚುತಿತ್ತೆರದೂ ನನಗೆ ಈಗ ಅನಿಸುತ್ತದೆ. ಆದರೆ, 
ಆಗ ನನಗೆ ಈ ವಿಚಾರ ಹೊಳೆಯಲಿಲ್ಲ ಅಂದಿನ ನನ್ನ ಸಂಕೋಚಶೀಲ ವಯಸ್ಸಿನ 
ದೃಷ್ಟಿಯಿಂದ ನನ್ನ ಆ ನಡೆವಳಿಕೆ ಸ್ವಾಭಾವಿಕಾಗಿಯೇ ಇದ್ದಿರಬಹುದು. 

ಈ ಪ್ರವಾಸದಲ್ಲಿ ನನ್ನ ದೃಷ್ಟಿಯಿ೦ದ ಉಲ್ಲೇಖನೀಯವಾದ ಘಟನೆಯೊಂದು 
ನಡೆಯಿತು. ಹಾಗೆ ನೋಡಿದರೆ, ಅದನ್ನು ಅಂಥ ಸ್ಮರಣೀಯ ಘಟನೆಯೆಂದೇನೂ 
ಹೇಳಲಾಗುವುದಿಲ್ಲ ಆ ಘಟನೆಯ ರೂಪರೇಷೆಗಳು ಅನೇಕ ದಿವಸಗಳವರೆಗೆ ನನ್ನ ಮನಸಿನಲ್ಲಿ 
ಉಳಿದುಕೊಂಡು ಬಂದಿವೆ. ಹೀಗಾಗಿ, ಅದರ ನೆನಪು ಅಚ್ಛುಯದೆ ಉಳಿದಿದೆ. ಆ ಘಟನೆ 
ಗಾಂಧೀಜಿಯವರಿಗೆ ಸಂಬಂಧಪಟ್ಟಿರುವುದರಿಂದ ಅದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. 

ವಧ್ಯಕ್ನ ಸುಮಾರು ಹನ್ನೆರಡು ಫಂಟಿಯ ಹೊತ್ತಿಗೆ ರೈಲುಗಳ "ಕಾಸಿಂಗ್‌' ಆಯಿತು. 
ದೆಹಲಿಯಿಂದ ಬಂದ ರೈಲಿನಿಂದ ಒಬ್ಬ ಯುವಕ ಸರಸರನೆ ಇಳಿದು ಬಂದು ನಾನಿದ್ದ 
ಬೋಗಿಗೆ ಹತ್ತಿದ ಆತನ ಬಳಿ ಯಾವುದೇ ಸಾಮಾನು ಇರಲಿಲ್ಲ ನನ್ನ ಎದುರಿನ ಬೆಂಚು 
ಖಾಲಿಯಾಗಿತ್ತು ಹೀಗಾಗಿ ಆತ ಅಲ್ಲಿಯೇ ಕುಳಿತ ಈಗ ತಾನೇ ದೆಹಲಿಯಿಂದ ಬಂದ 


೨೮ ಗಾಂಧೀಜಿ -- ನಾನು ಕಂಡಂತೆ 


ರೈಲಿನಿಂದಿಳಿದು, ಮತ್ತೆ ದೆಹಲಿಗೆ ಹೋಗುವ ರೈಲಿಗೇ ಈತ ಹತ್ತುತ್ತಿದ್ದಾನಲ್ಲ ಎಂದು ನನಗೆ 
ತುಂಬ ಆಕ್ಚರ್ಯವಾಯಿತ. ಖುಷಿಗಾಗಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡುವುದಕ್ಕೆ ಇದೇನು 
ಬೊಂಬಾಯಿಯ "ಟಾಮೆ' ಎಂದುಕೊಂಡೆ. 

ನಾನು ಆತನನ್ನು ಕಣ್ಣಲ್ಲಿ ಕಣ್ಣ್ಬು ನೋಡಿದೆ. ಬೆಳ್ಳಗಿರುವ ಬಣ್ಣ ಹೃಷ್ಟಪ್ರಷ್ಟವಾದ 
ಶರೀರ ಅಗಲವಾದ ಮುಖ, ವಿಶಾಲವಾದ ಸಜಲ ನಯನಗಳು-ತುಂಬ ಆರ್ಕಕ 
ವ್ಯಕ್ತಿತ್ರ! ವಯಸ್ಸು ಸುಮಾರು ಇಪ್ಪಕ್ತರ ಹತ್ತಿರದಲ್ಲಿದ್ದಿರಬಹುದು. ನಾನು ಕುತೂಹಲದಿಂದ 
ಕೇಳಿದೆ: 

"ಏನು ಸ್ವಾಮಿ, ಎಲ್ಲಿಂದ ದಯಮಾಡುತ್ತಿದ್ದೀರಿ ? ಎಲ್ಲಿಗೆ 
ದಯಮಾಡಿಸುತ್ತಿದ್ದೀರಿ?” 

“ಸ್ವಾಮಿಗಳು ದೆಹಲಿಯಿಂದ ದಯವಮಾಡಿದ್ದಾರಿ ದೆಹಲಿಗೆ: ದಯ ಮಾಡಿಸುತ್ತಿದ್ದಾರೆ" 
ಎ೦ದು ಆತ ಹಾಸ್ಯದ ಉತ್ತರವನ್ನಿತ್ತ ದಯಮಾಡಿಸು (ತಶರೀಫ್‌) ಶಬ್ದವನ್ನು ಯಾರೂ 
ತಮ್ಮ ಬಗ್ಗೆ ಬಳಸುವುದಿಲ್ಲ ಇದು ಗೊತ್ತಿದ್ದೂ ಬೇಕೆಂದೇ ಆತ ಆ ಮಾತನ್ನು ಬಳಸಿದ್ದ. 
ಹೀಗಾಗಿ, ಆತನ ಉತ್ತರದ ರೀತಿ ನನ್ನಲ್ಲೂ ನಗೆಯನ್ನು ಚಿಮ್ಮಿಸಿತು. 

ಆತನ ಉಚ್ಚಾರಣೆಯಿಂದಲೇ ಆತನು ಬಂಗಾಲಿ ಎಂಬುದು ನನಗೆ ಗೊತ್ತಾಯಿತು. 
ಆತನ ಸಂತಸದ ಸ್ವಭಾವ ನನಗೆ ತುಂಬ ಹಿಡಿಸಿತು. ಮಾತುಕತೆ ಆಡುತ್ತ ಆಡುತ್ತ ನಮ್ಮಿಬ್ಬರಲ್ಲಿ 
ಆಳವಾದ ಸ್ನೇಹದ ಬೆಸುಗೆ ಏರ್ಪಟ್ಟಿತು ಯಾವುದಾದರೂ ಸಿನೆಮಾದಲ್ಲಾಗುವಂತೆ 

ರಣಜೀತ್‌ಕುಮಾರ್‌ ಸೀಲ್‌ ಎಂಬುದು ಆ ಯುವಕನ ಹೆಸರಾಗಿತ್ತು ಕಲ್ಕತ್ತೆಯ 
ಚಲನಚಿತ್ರ ಲೋಕವನ್ನು ಪ್ರವೇಶಿಸಲು ಅಸಫಲ ಪ್ರಯತ್ನವನ್ನು ನಡೆಸಿದ್ದ ಆತ, 
ಕಾಲಪುವಾಹದೊಂದಿಗೆ ತಾನೂ ಒಂದಾಗಿ ದೆಹಲಿಯನ್ನು ತಲುಪಿದ್ದ ಅಲ್ಲಿ ಆತನಿಗೆ 
ಗುರುಗಳೊಬ್ಬರು ದೊರೆತಿದ್ದರು. ಅವರ ಸೇವೆಯಲ್ಲಿ ಅವನು ನಿರತನಾಗಿದ್ದ ಆ ಗುರುವಿನ 
ಹೆಸರು ಗೋವಿಂದದಾಸ್‌ ಕಾನ್ಸಲ್‌. ಮುಂದೆ ದೆಹಲಿಯಲ್ಲಿ ಒಂದೆರಡು ಬಾರಿ ಆ ವ್ಯಕ್ತಿಯನ್ನು 
ನೋಡಿದೆನಾದರೂ ಅವರ ವಿಶೇಷ ಪರಿಚಯವೇನೂ ನನಗೆ ಉಂಟಾಗಲಿಲ್ಲ 

ಈ ಗೋವಿಂದದಾಸರು ಗಾಂಧೀಜಿಯವರ ಜೀವನದ ಬಗೆಗಿನ ಸಾಮಾನ್ಯ 
ಪರಿಚಯವನ್ನು ನೀಡುವಂಥ ಸಾಧಾರಣ ಪುಸ್ತಕವೊಂದನ್ನು ಇಂಗ್ಲಿಷ್‌ ಭಾಷೆಯಲ್ಲಿ 
ಬರೆದಿದ್ದರು. ಆ ಪುಸ್ತಕದ ಶೀರ್ಷಿಕೆ ಹೀಗಿತ್ತು : Mahatma Gandhi : The Great 
Rogue of India ("ಭಾರತದ ಮಹಾ ದಗಾಕೋರ : ಮಹಾತ್ಮ ಗಾಂಧಿ) 
ಪುಸ್ತಕವನ್ನು ಪಟಿಸುವುದಕ್ಕೆ ಮುಂಚ, ಗಾಂಧೀಜಿಯವರ ಹುಟ್ಟುಹಬ್ಬದ ದಿನದಂದು 
ಅವರಿಗೆ ಅದನ್ನು ಅರ್ಪಿಸಲು ಹಾಗೂ ಅವರ ಅಭಿಪ್ರಾಯವನ್ನು ಪಡೆದುಕೊಳ್ಳಲು ರಣಜೀತ್‌ 
ಕುಮಾರ್‌ ಸೇವಾಗಾಮದತ್ತ ಹೊರಟಿದ್ದ ಗಾಂಧೀಜಿಯವರು ಈ ರೈಲಿನಲ್ಲಿ ದೆಹಲಿಗೆ 
ಹೊರಟಿದ್ದಾರೆಂದು ತಿಳಿದಾಗ, ಆತನು ರೈಲು ಬದಲಾಯಿಸಿ, ನಾನಿದ್ದ ಬೋಗಿಯನ್ನು 
ಪೊಶಿಸಿದ್ದ 


ಲೋಕೋ ಭಿನ್ನ ರುಚಿಃ ೨೯ 


ಪುಸ್ತಕದ ಶೀರ್ಷಿಕೆ ತುಂಬ ವಿಚಿತ್ತವಾಗಿದ್ದುದಂತೂ ಸರಿಯೇ ಸರಿ. ಮತ್ತೂ 
ವಚಿತ್ರವಾಗಿದ್ದುದು ಅದರ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಪಡೆದುಕೊಳ್ಳುವ 
ಪ್ರಯತ್ನವನ್ನು ನಡೆಸಿದ್ದುದು. ಮಹಾತ್ಮ ಗಾ೦ಧೀಜಿಯವರ ಹಿರಿತನವನ್ನೇ 
ಪರೀಕೊಡ್ಡುತ್ತಿದ್ದಾರೋ ಎಂಬಂತೆ ಇತ್ತು ಪ್ರಸ್ತದ ವಹತ್ವವೇನೋ ಅಷ್ಟರಲ್ಲಿಯೇ ಇತ್ತು 
ಆದರೆ ವಿಲಕ್ಷಣವಾದ ಹೆಸರೊಂದನ್ನಿಟ್ಟು ಕುತೂಹಲವನ್ನು ಕೆರಳಿಸುವ ಪ್ರಯತ್ನ 
ಮಾಡಲಾಗಿತ್ತು ಪ್ರಸ್ತದ ಅರ್ಪಣೆ ಈ ರೀತಿ ಅತ್ತು: 7 Mohandas Karamchand 
Gandhi, The Apostle of Truth and Sponsor of Ahimsa, with 
the most profound feelings of love and veneration, by Govind 
Das Consul (ಅ೦ದರೆ, “ಸತ್ಯದ ದೇವದೂತರೂ ಅಹಿಂಸೆಯ ಪುವರ್ತಕರೂ ಆದ 
ಮೋಹನದಾಸ ಕರಮಚಂದ ಗಾಂಧಿ ಅವರಿಗೆ ಗೋವಿಂದ ದಾಸ ಕಾನ್ಸಲನ ಅತ್ಯಂತ 
ಪೇಮಪೂರ್ಣ ಹಾಗೂ ಶದ್ದಾಪೂರ್ಣ ಸಮರ್ಪಣೆ”). 

ರಣಜೀತ್‌ ಕುಮಾರನಿಗಿಂತಲೂ ಆತನ ಗುರುವಿನ ಧಾಷ್ಟ ಷ್ಟ ಹಾಗೂ 
ನಿರ್ಲಜ್ಜತೆಯನ್ನು ಕಂಡು ನಾನು ಸಂಭಿತನಾದೆ. ಮಹಾತ್ಮ ಗಾಂಧೀಜಿಯವರ ಹಿರಿತನದ 
ಪರೀಕ್ಷ ಮಾಡುವ ಆ ಪದ್ಧತಿ ವಿಚಿತಾಗಿತ್ತ ಅದ ನನಗೆ ಎಳ್ಳಷ್ಟೂ ಹಿಡಿಸಲಿಲ್ಲ ಪುಘವನ್ನು 
ನೋಡಿ ನಾನು ರಂಜೀತ್‌ ಕುಮಾರನನ್ನು ಈ ರೀತಿ ಪಶ್ಲಿಸಿದೆ : “ಪ್ರಸಕ್ಕೆ ಸ್ವಲ್ಪ ಶಿಷ್ರೆಯಿಂದ 
ಕೂಡಿದ ಶೀರ್ಷಿ ಕೆಯನ್ನು ಕೊಟ್ಟಿದ್ದರೆ ಏನು ನಪ್ಪವಾಗುತ್ತಿತ್ತು ಬ 

ಸ್ಪಷ್ಟಿಕರಣ ಕೊಡುತ್ತಾ ರಣಜೀತ್‌ ಕುಮಾರನೆಂದ : “ ಈ ಶಬ್ಧಕ್ಕೆ ಠಕ್ಕ ಲುಚ್ಚ 
ದಗಾಕೋರ, ಬದ್ದಾಶ್‌ ಎಂಬ ಅರ್ಥಗಳೇ ಅಲ್ಲದೆ ಬೇರೊಂದು ಅರ್ಥವೂ ಇದೆ ಎಂಬುದು 
ಬಹುಶಃ ನಿಮಗೆ ಗೊತ್ತಿದ್ದಂತೆ ಕಾಣುವುದಿಲ್ಲ ಜೋಶಿಗಳೆ. "ಗುಂಪಿನಿಂದ ಬೇರೆಯಾಗಿ 
ಜೀವಿಸುತ್ತಿರುವ ಹಾಗೂ ಉಗ್ರ ಸ್ವಭಾವದ ಆನೆ” (an elephant living apart 
fromthe herd and of savage temper) ಎ೦ಬ ಅರ್ಥವೂ ಅದಕ್ಕಿದೆ. ಜೊತೆಗೆ 
ನಮ್ಮ ಪೀತಿಯನ್ನು ವ್ಯಕ್ಷಣೊಳಿಸಲೂ ಈ ಶಬ್ದವನ್ನು ಪ್ರಯೋಗಿಸಬಹುದು - 61071೮ 
of slight tenderness and endearment. ಈ ಅರ್ಥದಲ್ಲಿಯೇ ನನ್ನ ಗುರುಗಳು 
ಈ ಶಬ್ದವನ್ನು ಪ್ರಯೋಗಿಸಿದ್ದಾರೆ” 

ಇಂಗ್ಲಿಷ ಭಾಷೆಯ ಬಗೆಗಿನ ನನ್ನ ಪರಿಜ್ಞಾನ ತುಂಬ ಸೀಮಿತವಾಗಿತ್ತು ಹೀಗಾಗಿ 
ನಾನು ಸುಮ್ಮನಾಗಿಬಿಟ್ಟೆ ಇಷ್ಟಾಗಿಯೂ ಆ ಶೀರ್ಷಿಕೆ ನನಗೆ ಅಶಿಷ್ಠವಾಗಿಯೇ ತೋರುತ್ತಿತ್ತು 
ಕಿವಿಗೆ ಅಭ್ಯಾಸವಿಲ್ಲದೆ ಇದ್ದುದರಿಂದ ಹಾಗೆ ತೋರುತ್ರ್ಟೋ ಏನೊ. 

ಮುಂದಿನ ನಿಲ್ದಾಣದಲ್ಲಿ ರೈಲು ನಿಂತಾಗ ರಣಜೀತ್‌ ಕುಮಾರ್‌, “ನೀವೂ ನನ್ನ 
ಜೊತೆ ಬರಬಹುದಲ್ಲ; ಇಬ್ಬರೂ ಸೇರಿ ಈ ಪನ್ನು ಗಾಂಧೀಜಿಯಮಗೆ ಒಪಿಸಖಕುದು” 
ಎಂದು 

ಆತನ ಮುಗ್ಧತೆಯನ್ನು ಕಂಡು ನನಗೆ ನಗು ಬಂದಿತು. ನಾನೆಂದೆ : “ಎಂಥ 


೩೦ ಗಾಂಧೀಜಿ -- ನಾನು ಕಂಡಂತೆ 


ಶುಭಕಾರ್ಯವನ್ನು ಮಾಡಹೊರಟಿದ್ದೀರಿ [ ನಿಮ್ಮ ಹಾಗೂ ನಿಮ್ಮ ಗುರುವಿನ ಅಶಿಷ್ಪತೆಯ 
ಜೊತೆಗೆ ನನ್ನದೂ ಸೇರಬೇಕೆ ?” 

ಆತ ಅಸಂತಪ್ಪಾಗಿ, ಒಬ್ಬನೇ ಬೋಗಿಯಿಂದ ಇಳಿದು ಗಾಂಧೀಜಿಯವರ ಬೋಗಿಗೆ 
ನುಗ್ಗಿದ. ಮುಂದಿನ ನಿಲ್ದಾಣದಲ್ಲಿಯೇ ಆತ ನಮ್ಮ ಬೋಗಿಗೆ ವಾಪಸಾದ. ಸಫಲತೆಯ 
ಸಂತೋಷ ಆತನ ಮುಖದ ಮೇಲೆ ರಾರಾಜಿಸುತ್ತಿತ್ತು ಮುಖ ಚಿಕ್ಕದು ಮಾಡಿಕೊಂಡು 
ಆತ ಹಿಂದಿರುಗುತ್ತಾನೆಂದು ನಾನು ಭಾವಿಸಿದ್ದೆ ; ಆದರೆ, ತನ್ನ ಆನಂದಕ್ಕೆ ಮೇರೆಯೇ 
ಇಲ್ಲವೇನೋ ಎಂಬಂತೆ ಆತ ಸಂತೋಷಚಿತ್ತನಾಗಿದ್ದ ನಾನು ಆಶ್ಚರ್ಯದಿಂದ ಕಳಿದೆ : 
“ಏನಪ್ಪ ಹೋದ ಕೆಲಸ ಆಯಿತೆ 7” 

“ಆಗದೆ ಏನು ? ಆದರೆ ನಾನು ತುಂಬ ಕಷ್ಟವನ್ನು ಎದುರಿಸಬೇಕಾಗಿ ಬಂತು. 
ಗಾಂಧೀಜಿಯವರ ಬಳಿ ಹೋಗಿ ನಾನು ಪುಘವನ್ನು ಒಪ್ಪಿಸತೊಡಗಿದಾಗ, ಅವರ ಬಳಿಯೇ 
ಕುಳಿತಿದ್ದ ಭಾರಿ ಆಸಾಮಿಯೊಬ್ಬರ ದೃಷ್ಟಿ ಆ ಪುಸ್ತಕದ ಮೇಲೆ ಬಿತ್ತು ಪುಸ್ತಕದ 
ಶೀರ್ಷಿಕೆಯನ್ನು ಕುಡೊಡನೆಯೇ ಅಮು ಕೋಪದಿಂದ ಹುಚ್ಚರಾದರು. ನನ್ನ ಕೈಯಿಂದ 
ಪುಸ್ತಕವನ್ನು ಕಸಿದುಕೊ೦ಡು ಅದನ್ನು ದೂರದ ಮೂಲೆಗೆ ಇನ್ನೇನು 
ಎಸೆಯುವುದರಲ್ಲಿದ್ದರು. ಅಪ್ಪರಲ್ಲಿ ಗಾಂಧೀಜಿಯವರ ಗಮನ ಅತ್ತ ಹರಿಯಿತು. “ಇತ್ತ 
ತನ್ನಿ ಏನಿದೆಯೋ ನೋಡೋಣ” ಎಂದು ಅವರೆಂದರು. ಆ ಸಭ್ಛ ವ್ಯಕ್ತಿ "ನೀವೇಕೆ ನಿಮ್ಮ 
ಸಮಯವನ್ನು ಹಾಳುಮಾಡಬೇಕು 9 ಕೆಲಸಕ್ಕೆ ಬಾರದ ನಿಂದನೆಗಳೇ ತುಂಬಿರಬೇಕು” 
ಎಂದರು. ಗಾಂಧೀಜಿಯವರೆಂದರು : “ಸರಿಯೆ. ಬೈಯ್ಗಳುಗಳೇ ಇರಲಿ. ಅದರಿಂದ 
ನಮಗಾಗುವ ನಷ್ಟವೇನು 9' ಪುಸ್ತಕವನ್ನು ತಮ್ಮ ಕೈಗೆ ತೆಗೆದು ಗಾಂಧೀಜಿಯವರು ನನ್ನನ್ನು 
ಪಶ್ನಿಸಿದರು : "ನಿನಗೇನು ಆಗಬೇಕಪ್ಪ ?' ನಾನು ನನ್ನ ಗುರುಗಳ ಪತ್ರವನ್ನು ಅವರ 
ಕೈಯಲ್ಲಿರಿಸಿ ಹೀಗೆಂದೆ : `ಈ ಪುಸ್ತಕದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು” ಅವರ 
ಅಕ್ಕಪಕ್ಕದಲ್ಲಿದ್ದ ಜನ ನನ್ನನ್ನು ನುಂಗುವಂತೆ ನೋಡುತ್ತಿದ್ದರು. ಗಾಂಧೀಜಿಯವರು ಪ್ರಸಕದ 
ಹಾಳೆಗಳನ್ನು ತಿರುವಿಹಾಕಿ, ಸ್ಪಲ್ಪ ಹೊತ್ತು ಅದನ್ನು ನೋಡಿದರು. ಅನಂತರ ನಕ್ಕು ಹೀಗೆ 
ನುಡಿದರು : “ನಿಮ್ಮ ಗುರುಗಳು ಹೇಳಬೇಕೆಂದಿದ್ದುದನ್ನೆಲ್ಲ ಹೇಳಿದ್ದಾರೆ. ನಾನು ಇದಕ್ಕೆ 
ಇನ್ನೇನು ತಾನೇ ಸೇರಿಸಲಿ?' ನಾನೆಂದೆ : "ತಮಗೆ ಏನು ಹೇಳಬೇಕೆಂದೆನ್ನಿಸಿದ್ದರೂ ಸರಿ, 
ಅಭಿಪ್ರಾಯದ ರೂಪದಲ್ಲಿ ಅದನ್ನು ದಯವಿಟ್ಟು ಬರೆದುಕೊಟ್ಟರೆ ಉಪಕಾರ 
ಮಾಡಿದಂತಾಗುತ್ತದೆ' ಆಗ ಗಾಂಧೀಜಿಯವರು 'ಒಳ್ಳೆಯದು. ಈಗಲೇ ಬರೆದುಕೊಡುತ್ತೇನೆ' 
ಎಂದು ಹೇಳಿ, ಈ ಅಭಿಪ್ರಾಯವನ್ನು ಬರೆದು ಕೊಟ್ಟರು. ಹೀಗೆಂದು ಹೇಳಿ ರಣಜೀತ್‌ 
ಕುಮಾರ್‌ ಗಾಂಧೀಜಿಯವರು ಸ್ವತಃ ತಮ್ಮ ಕೈಯಿಂದ ಬರೆದಿದ್ದ ಅಭಿಪ್ರಾಯವನ್ನೇ ನನಗೆ 
ತೋರಿಸಿದ. 


ಲೋಕೋ ಭಿನ್ನ ರುಚಿಃ ೩೧ 


ಗಾಂಧೀಜಿ ಹೀಗೆ ಬರೆದಿದ್ದರು : 

Dear Friend, 
Thave just glanced thro’ your production for five 
minutes. I have nothing whatsoever to say against 
the front page or the contents. You have every 
right to express your views in the manner that 
may seem best to you. 


on the train Yours Sincerely 
1-10-1939 M.K. Gandhi 
[ಪಿಯ ಮಿತ್ರರೆ, 


ನಾನು ಇದೇ ತಾನೇ ಐದು ನಿಮಿಷಗಳ ಕಾಲ ನಿಮ್ಮ ಪ್ರಸ್ತಕವನ್ನು 
ಕಣ್ಣಾಡಿಸಿ ನೋಡಿದ್ದೇನೆ. ಇದರ ಮುಖಪುಟದ 
ಎಡಿದ್ದವಾಗಿಯಾಗಲೀ, ಪುಸದ ವಿಷಯದ ಎಡಿದ್ದವಾಗಿಯಾಗಲೀ 
ನಾನು ಹೇಳಬೇಕಾದುದೇನೂ ಇಲ್ಲ. ನಿಮಗೆ ಉತ್ತಮವೆಂದು 
ತೋರಿದ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ 


ಸ್ವಾತಂತ್ರ್ಯ ನಿಮಗಿದೆ. 
ರೈಲಿನಲ್ಲಿ ನಿಮ್ಮ ವಿಶ್ವಾಸದ 
೧-೧೦೧೧೯೫೩೯ ಮೋ.ಕ. ಗಾಂಧೀ] 


ನಾನು ಇನ್ನು ಹೇಳುವುದೇನಿತ್ತು ? ಗಾ೦ಧೀಜಿಯವರೇ ನನ್ನ ಬಾಯಿಯನ್ನು 
ಮುಚ್ಚಿಸಿಬಿಟ್ಟಿದ್ದರು. ಆದರೆ ದೆಹಲಿಯಲ್ಲಿ ರಜೀತ್‌ಕಿಮಾರ್‌ ಒಂದು ದಿನ ಇದ್ದಕ್ಕಿದ್ದಂತೆಯೇ 
ಆಗಮಿಸಿ ಗಾಂಧೀಜಿಯವರ ಅಭಿಪ್ರಾಯ ಅಚ್ಚಾಗಿದ್ದ ಗಂಥದ ಪತಿಯೊಂದನ್ನು ನನಗೆ 
ಕೊಟ್ಟಾಗ ನನ್ನ ಆಶ್ಚರ್ಯಕ್ಕೆ ಮೇರೆಯೇ ಇರಲಿಲ್ಲ ಗಾಂಧೀಜಿಯವರ ಕೈಬರಹದಲ್ಲಿದ್ದ ಆ 
ಪತ್ರದ ಪಡಿಯಚ್ಚನ್ನು ಮಾಡಿಸಿ, ಹಾಲು ಕಾಗದದ ಮೇಲೆ ಅದನ್ನು ಚೆನ್ನಾಗಿ ಅಚ್ಚಿಸಿ, ಎಲ್ಲ 
ಪೌಗಳಿಗೂ ಅದನ್ನು ಅಂಟಿಸಲಾಗಿತ್ತು 

ಓದುಗರ ದೃಷ್ಟಿಯಿಂದ ಈ ಅಭಿಪ್ರಾಯಕ್ಕೆ ಏನು ಮಹತ್ವವಿತ್ತು ಎಂಬುದು ನನಗೆ 
ಅರ್ಥವಾಗಲಿಲ್ಲ. ಆದರೆ, ಅದನ್ನು ಓದಿ ಗಾ೦ಧೀಜಿಯವರು ನಿಜಕ್ಕೂ ಮಹಾತ್ಮರು 
ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದಾಗಿತ್ತು ಪುಸ್ತಕದ ಶೀರ್ಷಿಕೆಯಂತೆಯೇ ಆ 
ಅಭಿಪ್ರಾಯವನ್ನೂ ಲೇಖಕರು ಪಚಾರ ಮತ್ತು ಮಾರಾಟದ ಸಾಧನವನ್ನಾಗಿ ಭಾವಿಸಿದರು 
ಹಾಗೂ ಅದರ ಫೂರ್ಣ ಲಾಭವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿದರು. ಆದರೆ, ಈ 
ಪ್ರಯತ್ನದಲ್ಲಿ ಅವರಿಗೆ ಎಷ್ಟರಮಟ್ಟಿನ ಯಶಸ್ಸು ದೊರೆಯಿತೋ, ನನಗೆ ತಿಳಿಯದು. 


೩೨ ಗಾಂಧೀಜಿ -- ನಾನು ಕಂಡಂತೆ 


ಈ ಘಟನೆಯ ತರುವಾಯ ನನ್ನ ಹಾಗೂ ರಣಜೀತ್‌ ಕುಮಾರ್‌ ಅವರ ಸ್ನೇಹ 
ಬೆಳೆಯುತ್ತಲೇ ಹೋಯಿತು. ಆತನ ಆಲೋಚನೆಗಳೂ ಬದಲಾಗುತ್ತ ಬಂದುವು. ಈ 
ಬದಲಾವಣೆ ಎಷ್ಟರಮಟ್ಟಿಗೆ ಆಯಿತೆಂದರೆ, ಆತ ತನ್ನ ಗುರುವನ್ನು ಬಿಟ್ಟು ವರ್ಧಾಕ್ಕೆ ಬಂದು, 
ಮಗನವಾಡಿಯ ಅಖಿಲ ಭಾರತೀಯ ಗ್ರಾಮೋದ್ಯೋಗ ಸಂಘದಲ್ಲಿ ಕೆಲಸ ಮಾಡತೊಡಗಿದ. 
ಆತ ಖಾದೀಧಾರಿಯೂ ಆದು; ನಮ್ಮ ಕುಟುಂಬದ ಒಬ್ಬ ಸದಸ್ಯನೂ ಆಗಿಬಿಟ್ಟ ಆತನ 
ಮದುವೆಯ ಬಗ್ಗೆ ದಿ. ಶ್ರೀ ಜಮನಾಲಾಲ ಬಜಾಜರು ತುಂಬ ಆಸಕ್ತಿ ತೋರಿದ್ದರು. ನಮ್ಮ 
ಕುಟುಂಬದಲ್ಲಿ ಆತನಿಗೆ ಎಂಥ ಸ್ಥಾನ ಲಭ್ಯವಾಗಿತ್ತು ಎಂಬುದು ಇದರಿಂದ ಗೊತ್ತಾಗುತ್ತದೆ. 

ಮುಂದೆ ಆತ ಒಂದು ದಿನ ಇದ್ದಕ್ಕಿದ್ದಂತೆಯೇ ಎಲ್ಲಿಗೋ ಹೊರಟುಹೋದ. ಎಷ್ಟು 
ಆಹಿಕ್ಷವಾಗಿ ಆತ ಬಂದಿದ್ದನೋ ಆಸ್ಚೆ ಆಹಿಕ್ಷವಾಗಿ ಆತ ಹೊರಟೂಹೋದ ಮುಂದೆಂದೂ 
ನನಗೆ ಆತನ ಭೇಟಿ ಆಗಲೇ ಇಲ್ಲ. ಆದರೆ, ಗಾಂಧೀಜಿಯವರ ನೆನಪಿನೊಡನೆ ಆತನ 
ನೆನಪೂ ಸಂಬ ಧ್ಲವಾಗಿರುವುದರಿಂದ Mahatma Gandhi : The Great Rogue 
of India ಪುಸ್ತಕದ ಹಾಗೂ ಅದಕ್ಕೆ ಸಂಬಂಧಿಸಿದ ಗಾಂಧೀಜಿಯವರ ಅಭಿಪ್ರಾಯದ 
ನೆನಪಾದಾಗ, ಆ ದಿನದ ರೈಲು ಪವಾಸದ ಚಿತ್ರ ಮತ್ತೆ ಕಣ್ಣೆದುರು ಮೂಡುತ್ತದೆ. 

ಅಸ್ತು ಗಾಂಧೀಜಿಯವರು ಮತ್ತು ಅವರ ಸಂಗಡಿಗರು ಹಳಯ ಅಥವಾ ಹೊಸ 
ದೆಹಲಿಯಲ್ಲಿ ಇಳಿಯದೆ ಅದರ ಆಚೆ ಇರುವ ಹಜರತ್‌ ನಿಜಾಮುದ್ದೀನ್‌ ನಿಲ್ದಾಣದಲ್ಲಿ 
ಇಳಿದರು. ಅಲ್ಲಿಂದ ನೇರವಾಗಿ ಹೊಸ ದೆಹಲಿಯಲ್ಲಿದ್ದ ಬಿರ್ಲಾ ಭವನಕ್ಕೆ ತೆರಳಿದರು. 
ಅವರು ನನ್ನನ್ನೂ ತಮ್ಮೊಡನೆ ಹೆದುಕೊಂಡು ಹೋದರು. ಅಲ್ಲಿಗೆ ಹೋದ ಬಳಿಕ ಪಖ್ಯಾತ 
ಹಿಂದೀ ಸಾಹಿತಿಯೂ, "ಹರಿಜನ ಸೇವಕೆ ಹಿಂದೀ ವಾರಪಘಯ ಸಂಪಾದಕರೂ ಆಗಿದ್ದ 
ಶ್ರೀ ವಿಯೋಗಿ ಹರಿಯವರ ಭೇಟಿಯಾಯಿತು. ಮೊದಲೇ ನಿಶ್ಚಯಿಸಿದ್ದಂತೆ ಅವರೊಡನೆ 
ಇರುವ ಸಲುವಾಗಿ ದೆಹಲಿಯ ಮತ್ತೊಂದು ತುದಿಯಲ್ಲಿದ್ದ ಕಿಂಗ್‌ವೇ ಬಳಿಯ ಹರಿಜನ 
ನಿವಾಸಕ್ಕೆ ಹೋದೆ. 


೮. "ಆತ ನನಗೆ ಗೊತ್ತು' 


೨ ಅಕ್ಟೋಬರ್‌ ೧೯೫೯ ರಿಂದ ೭ ಅಕ್ಟೋಬರ್‌ ೧೯೪೦ರವರೆಗೆ ನಾನ ದೆಹಲಿಯ 
ಹರಿಜನ ಕಾಲೋನಿಯಲ್ಲಿ (ಕಿಂಗ್‌ವೇ) ವಾಸವಾಗಿದ್ದೆ. ಶ್ರೀ ವಿಯೋಗಿ ಹರಿಯವರು 
ಹರಿಜನ ಕಾಲೋನಿಯಲ್ಲಿ ಸ್ಥಾಪಿತವಾಗಿದ್ದ ಹರಿಜನ ಉದ್ಯೋಗಶಾಲೆಯ ಪಧಾನ 
ಸಂಚಾಲಕಾಗಿದ್ದರು. ಅವರ ಮಾರ್ಗದರ್ಶನದಲ್ಲಿ ನಾನ ಪ್ರಾಕೀನ ಹಿಂದಿಯ, ಆದರಲ್ಲೂ 
ಹಿಂದೀ ಸಂತ ಸಾಹಿತ್ಯದ, ಅಧ್ಯಯನ ಮಾಡಿದೆ. ಜೊತೆಗೆ, ಉರ್ದೂ ಭಾಷೆಯ 
ಅಧ್ಯಯನವನ್ನೂ ಮುಂದುವರಿಸಿದೆ. ಶ್ರೀ ರಾಮನಾಥ "ಸುಮನ್‌' ಅವರು ಈ ದಿಕ್ಕಿನಲ್ಲಿ 


"ಅತ ನನಗೆ ಗೊತ್ತು' ೩೩ 


ನನಗೆ ತುಂಬ ನೆರವಾದರು. ಹರಿಜನ ಉದ್ಯೋಗ ಶಾಲೆಯ ವಿದ್ಯಾರ್ಥಿಗಳಿಗೆ ನಾನು 
ಹಿಂದಿ, ಗಣಿತ, ಇತಿಹಾಸ ಮೊದಲಾದ ವಿಷಯಗಳನ್ನು ಕಲಿಸುತ್ತಿದ್ದೆ. ಅಷ್ಟು ಹೊತ್ತಿಗೆ 
ಹಿ೦ದಿಯ ಬಗೆಗಿನ ನನ್ನ ಜ್ಞಾನ ಸಾಕಷ್ಟು ಸಮೃದ್ಧವಾಗಿತ್ತು ಹರಿಜನ ಕಾಲೋನಿಯಲ್ಲಿ 
ಸಾಮೂಹಿಕ ಪ್ರಾರ್ಥನೆಯನ್ನು ನಡೆಸುವುದು, ಭನೆ ಹಾಗೂ ರಾವಧ್ಯಾನ ಮಾಡಿಸುವುದು, 
ಅಲ್ಲಿಯ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವ ಅಭ್ಯಾಸ 
ಮಾಡಿಸುವುದು - ಈ ಕಾರ್ಯಗಳ ಹೊಣೆಯನ್ನು ನನಗೆ ಮಿಸಲಾಗಿತ್ತು 

ಈ ಅವಧಿಯಲ್ಲಿ ವೈಸ್‌ರಾಯ್‌ ಅವರೊಡನೆ ಮಾತುಹೆಗಳನ್ನು ನಡೆಸುವ ಸಲುವಾಗಿ 
ಗಾಂಧೀಜಿಯವರು ದೆಹಲಿಗೆ ಆಗಮಿಸಿದ್ದರು. ೩೦ ಜೂನ್‌ ೧೯೪೦ರಂದು ಸಂಜೆ ಅವರು 
ಇದ್ದಕ್ಕಿದ್ದಂತೆಯೇ ನಮ್ಮ ಹರಿಜನ ಕಾಲೋನಿಗೆ ಬಂದರು. (ಗಾಂಧೀಜಿಯವರ ಪುತ್ರ 
ಶ್ರೀ ದೇವದಾಸ ಗಾಂಧಿ ಆಗ ತಮ್ಮ ಕುಟುಂಬಸತವೀತ ಹರಿಜನ ಕಾಲೋನಿಯಲ್ಲಿಯೇ 
ವಾಸವಾಗಿದ್ದರುಬುದು ಬಹುಶಃ ಓದುಗರಿಗೆ ತಿಳಿದಿರಬಹುದು) ಸಂಜೆಯ ಪ್ರಾರ್ಥನೆಯ 
ವೇಳೆಯಾಗಿತ್ತು ಆದ್ದರಿಂದ, ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವುದಾಗಿ 
ಗಾಂಧೀಜಿಯವರು ನಿಶ್ಚಯಿಸಿದ್ದರು. ಪ್ರಾರ್ಥನೆಯ ಕೊನೆಯಲ್ಲಿ ಮೀರಾಬಾಯಿಯವರ 
ಪುದ್ಧ ರಚನೆಯಾದ "ಮ್ಹಾನೇ ಚಾಕರ್‌ ರಾಖೋ ಜಿ' (ದಾಸನ ಮಾಡಿಕೊ ಎನ್ನ) ಎಂಬ 
ಭಜನೆಯನ್ನು ನಾನು ಹಾಡಿದೆ. 

ಭಜನೆಯನ್ನು ಕಳಿ ಗಾಂಧೀಜಿ ಎಷ್ಟು ಪಸನ್ನರಾದರೆಂದರೆ, ಅಂದಿನ ಪ್ರವಚನಕ್ಕೆ 
ಅವರು ಅದೇ ವಿಷಯವನ್ನು ಆಯ್ದುಕೊಂಡರು. “ಪ್ರಾರ್ಥನೆಯಲ್ಲಿ ನೀವು ಸಾಕಷ್ಟು 
ಪ್ರತಿಯನ್ನು ಸಾಧಿಸಿದ್ದೀರಿ. ಈ ರೀತಿ ಭಾವಪೂರ್ಣ ರೀತಿಯಲ್ಲಿ ಹಾಡಿದ ಉತ್ತಮ 
ಭಜನೆಯ ಮೂಲಕ ನಾವು ಅದರ ಅರ್ಥದಲ್ಲಿ, ಅಂತತೋಗತ್ತಾ ಭಗವಂತನಲ್ಲಿ, 
ತಲ್ಲೀನರಾಗುತ್ತೇವೆ. ಆದ್ದರಿಂದ ಭಜನೆಗಿರುವಷ್ಪೇ ಮಹತ್ವವನ್ನು ಅದನ್ನು ಹಾಡುವ ರೀತಿಗೂ 
ಕೊಡಲಾಗಿದೆ” ಎಂದ ಹೇಳಿದರು. 

ಹರಿಜನ ಕಾಲೋನಿಯ ಕಾರ್ಯಕರ್ತರು ಹಾಗೂ ಅವರ ಕುಟುಂಬದವರು ನಮ್ಮ 
ಸಾಮೂಹಿಕ ಪಾರ್ಥನೆಯಲ್ಲಿ ಹೆಚ್ಚಾಗಿ ಭುಗಮಿಸುಖಲಿಲ್ಲ ಈ ವಿಚಾರ ಗಾಂಧೀಜಿಯವರ 
ಕಿವಿಗೂ ಬಿದ್ದಿದ್ದಂತೆ ಕಾಣುತ್ತದೆ. ಆದ್ದರಿಂದ ತಮ್ಮನ್ನು ನೋಡಲೆಂದು ಬಂದು ಹಾಜರಿದ್ದ 
ಗೃಹಸ್ಥರನ್ನು ಸಂಬೋಧಿಸುತ್ತಾ ಅವರು ಹೀಗೆಂದರು : “ಇಷ್ಟೊಂದು ಮಧುರವಾದ ಹಾಗೂ 
ಮನಸ್ಸನ್ನು ಮುಗ್ಗವಾಗಿಸುವಂಥ ಪ್ರಾರ್ಥನೆ ಇಲ್ಲಿ ನಡೆಯುತ್ತದೆ. ಇಷ್ಟಾದರೂ ನೀವೇಕಿ 
ತಪ್ಪದೆ ಇದರಲ್ಲಿ ಭಾಗವಹಿಸುವುದಿಲ್ಲಫೋ ನನಗೆ ಅರ್ಥವಾಗುವುದಿಲ್ಲ” 

ಪ್ರವಚನ ಮುಗಿದ ಮೇಲೆ ನನ್ನತ್ತ ತಿರುಗಿ, ಅವರು ಪಶ್ಲಿಸಿದರು: “ನೀನು 
ಎಲ್ಲಿಯವನು 7” 

ಆಗ ಬೇಸಿಗೆಯಾಗಿತ್ತು ; ಆದ್ದರಿ೦ದ ನನ್ನ ಮೈಮೇಲೆ ಒಂದು ನಿಕ್ಕರ್‌ ಮತ್ತು 
ಬನಿಯನ್‌ ಹೊರತು ಬೇರಾವ ಬಟ್ಟೆಯೂ ಇರಲಿಲ್ಲ. ನನ್ನ ಬಣ್ಣ ಮತ್ತು ರೂಪಗಳೂ 


೩೪ ಗಾಂಧೀಜಿ -- ನಾನು ಕಂಡಂತೆ 


ನೆರೆಹೊರೆಯ ಇತರ ಹರಿಜನ ವಿದ್ಯಾರ್ಥಿಗಳ ಬಣ್ಣ ಮತ್ತು ರೂಪಗಳನ್ನೇ ಹೋಲುತ್ತಿದ್ದುವು. 
ಆದ್ದರಿಂದ, ಈತನೂ ಯಾರೋ ಹರಿಜನ ವಿದ್ಯಾರ್ಥಿಯೆಂದು ಗಾಂಧೀಜಿಯವರಿಗೆ 
ಅನ್ನಿಸಿತು. ಸಂಸ್ಕೃತ ಶ್ಲೋಕಗಳ ನನ್ನ ಉಚ್ಚಾರಣೆ, ಪ್ರಾಚೀನ ಶೈಲಿಯಲ್ಲಿ ಸಂಸ್ಥೃತವನ್ನು 
ಅಭ್ಯಾಸ ಮಾಡಿರುವ ವಹಾರಾಷ್ಟ್ರೀಯರ ಉಚ್ಚಾರಣೆಯಂತೆಯೇ ಅತ್ಯಂತ ಶುದ್ಧವೂ ಸನವೂ 
ಆಗಿತ್ತು ಇದರಿಂದ ಅವರಿಗೆ ತುಂಬ ಆಶ್ಚರ್ಯವೂ ಆನಂದವೂ ಉಂಟಾಗಿತ್ತೆಂಬುದು 
ಅವರ ಧ್ವಾಯಿಂದಲೇ ಸಷ್ಪವಾಗಿತ್ತು 

ಆದರೆ, ನಾನು ಏನನ್ನಾದರೂ ಹೇಳುವ ಮೊದಲೇ ಶ್ರೀ ಮಹದೇವಬಾಯಿ 
ದೇಸಾಯಿಯವರು ಗುಜರಾತಿಯಲ್ಲಿ ನನ್ನ ಕುಲ-ಗೋತ್ರಗಳನ್ನು ತಿಳಿಸಿ, “ಈತ ನಮ್ಮ 
ಕಾಲೇಲ್ಕರ್‌ ಅವರ ವಿದ್ಯಾರ್ಥಿ ಹಾಗೂ ಆಪ್ತಕಾರ್ವದರ್ಶಿ” ಎಂದರು. ವರ್ಧಾದಲ್ಲಿ ಇದ್ದಾಗ 
ಕಾಲೇಲ್ಕರ್‌ ಅವರ ಕೆಲಸಗಳ ಸಂಬಂಧ ಒಂದೆರಡು ಬಾರಿ ನಾನು ವಹದೇವ ದೇಸಾಯಿ 
ಅವರನ್ನು ಭೆಟ್ಟಿಯಾಗಿದ್ದುದರಿಂದ ಅವರಿಗೆ ನನ್ನ ಪರಿಚಯವಿತ್ತು 

ಆಗ ಗಾಂಧೀಜಿಯವರು ತುಂಬ ಪ್ರೀತಿಯಿಂದ, “ಭಜನೆಗಳನ್ನು ಹಾಡುವುದನ್ನು 
ನೀನೆಲ್ಲಿ ಕಲಿತೆ 7” ಎಂದು ಕೇಳಿದರು. 

“ಹಾಗೆ ನೋಡಿದರೆ, ನಾನ ವರ್ಧಾದಲ್ಲಿಯೂ ಭುನೆಗನನ್ನು ಹಾಡುತ್ತಿದ್ದೆ ಆದರೆ, 
ಇಲ್ಲಿಗೆ ಬಂದ ಬಳಿಕವೇ ನಾನು ಇದನ್ನು ವಿಶೇಷವಾಗಿ ಅಭ್ಯಾಸ ಮಾಡಿದ್ದು” ಎಂದೆ. 

“ತುಂಬ ಚೆನ್ನಾಗಿ ಹಾಡುತ್ತೀಯೆ !” ಎಂದರು ಗಾಂಧೀಜಿ. 

ಇದಾದ ತರುವಾಯವೂ ಎರಡು-ಮೂರು ದಿವಸಗಳವರೆಗೆ ಗಾಂಧೀಜಿ 
ದೆಹಲಿಯಲ್ಲಿದ್ದರು. ಈ ಅವಧಿಯಲ್ಲಿ ಪ್ರಿ ದಿನ ಸಂಜೆ ಬಿರ್ಲಾ ಭವನಕ್ಕೆ ಹೋಗಿ ನನ್ನ 
ಕೆಲವು ವಿದ್ಯಾರ್ಥಿಗಳ ಜೊತೆಯಲ್ಲಿ ಪ್ರಾರ್ಥನೆ ನಡೆಸುತ್ತಿದ್ದೆ ನನ್ನ ಪಾಲಿಗೆ ಅವು ತುಂಬ 
ಆನಂದದ ದಿನಗಳಾಗಿದ್ದುವು. 

ಮುಂದೆ ನಾನು ವರ್ಧಾಕ್ಕೆ ಹಿಂದಿರುಗಿದೆ. ವೈಯಕ್ತಿಕ ಸತ್ಯಾಗಗದ ಕಾರ್ಯಕ್ರಮ 
ಪ್ರಾರಂಭಗೊಂಡಾಗ, ಆ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕೆಂದು ನನಗೆ 
ಬಯಕೆಯುಂಟಾಯಿತು. ಆದರೆ, ಗಾಂಧೀಜಿಯವರ ಖುದ್ದು ಅನುಮತಿ ದೊರೆತ 
ಹೊರತೂ ಯಾರೂ ವೈಯಕ್ತಿಕ ಸತ್ಯಾಗಹದಲ್ಲಿ ಭಾಗವಹಿಸುವಂತಿರಲಿಲ್ಲ ಆದ್ದರಿಂದ, 
“ಗಾಂಧೀಜಿಯವರಿಗೆ ನನ್ನ ಬಗ್ಗೆ ಅಗತ್ಯವಾದ ಮಾಹಿತಿ ನೀಡಿ, ಸತ್ಯಾಗಸದಲ್ಲಿ ಭಾಗಮುಸಲು 
ನನಗೆ ಅನುಮತಿಯನ್ನು ದೊರಕಿಸಿಕೊಡಿ” ಎಂದು ನಾನು ಕಾಲೇಲ್ಕರ್‌ ಅವರಿಗೆ 
ದುಂಬಾಲು ಬಿದ್ದೆ 

ಅದರಂತೆ ೨೧ ನವೆಂಬರ್‌ ೧೯೪೦ರಂದು ಗಾಂಧೀಜಿಯವರನ್ನು ಭೆಟ್ಟಿಯಾಗಿ 
ಬ೦ದ ಕಾಲೇಲ್ವರ್‌ ಅವರು, "ಅತ ನನಗೆ ಗೊತ್ತು ಎಂದು ಗಾಂಧೀಜಿಯವರು ನನ್ನೊಡನೆ 
ಹೇಳಿದರು. ಹೀಗಾಗಿ, ನಿಮ್ಮ ಬಗ್ಗೆ ಅವರಿಗೆ ನಾನು ಏನೂ ಹೇಳಬೇಕಾಗಿ ಬರಲಿಲ್ಲ. 
ಅವರು ನಿಮ್ಮ ಹೆಸರನ್ನು ಗುರುತು ಹಾಕಿಕೊಂಡಿದ್ದಾರೆ. ನೀವು ನಿಮ್ಮ ಈಗಿನ ಕೆಲಸವನ್ನು 


ತಪ್ಪೊಪ್ಪಿಗೆ ೩೫ 


ಮಾಡುತ್ತಿರಬೇಕೆಂದೂ, ಅಗತ್ಯ ಕಂಡುಬಂದಾಗ ಸತ್ಕಾಗಹ ಮಾಡುವಂತೆ ನಿಮಗೆ 
ಸೂಚಿಸುವುದಾಗಿಯೂ ಅವರು ತಿಳಿಸಿದ್ದಾರೆ” ಎಂದರು. 

“ಆದರೆ ಗಾಂಧೀಜಿಯವರಿಗೆ ನನ್ನ ವಿಚಾರ ಹೇಗೆ ಗೊತ್ತು ಕಾಕಾಜಿ ? ಅವರಿಗೆ 
ನನ್ನನ್ನು ವಿಧಿವತ್ತಾಗಿ ನೀವೆಂದೂ ಪರಿಚಯಿಸಿಯೇ ಇಲ್ಲವಲ್ಲ ನನಗೊಂದೂ ಗೊತ್ತಾಗುತ್ತಿಲ್ಲ" 
ಎಂದು ನಾನು ಆಶ್ಚರ್ಯದಿಂದ ನುಡಿದೆ. 

“ದೆಹಲಿಯಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದುದಾಗಿ ಗಾಂಧೀಜಿಯವರು ಹೇಳುತ್ತಿದ್ದರು. 
ಎಂಥ ವಿಚಿತ್ರ! ಗಾಂಧೀಜಿಯವರಿಗೆ ಆ ಸಂಗತಿ ನೆನಪಿದೆ. ನೀವೇ ಸಂಪೂರ್ಣವಾಗಿ 
ಮರೆತುಬಿಟ್ಟಿದ್ದೀರ” ಎಂದರು ಕಾಕಾಜಿ. 

“ಓ | ನಿಜವಾಗಿಯೂ ನಾನು ಮರೆಪುಬಿಟ್ಟಿದ್ದೆ ವಾಸ್ತಸವಾದ ಸಂಗತಿ ಏನೆಂದರೆ, 
ಸಂಜೆಯ ಮಸುಕಿನಲ್ಲಿ ಹರಿಜನ ಕಾಲೋನಿಯಲ್ಲಿ ಆದ ನನ್ನ ಪರಿಚಯವನ್ನು ಇಷ್ಟು 
ದಿನಗಳಾದರೂ ಅವರು ವರೆತಿರಲಾರರು ಎಂಬ ವಿಚಾರ ನನ್ನ ಕಲನೆಗೇ ಹೊರತಾಗಿತ್ತು” 
ಎಂದು ನಾನು ನಾಚಿ ನುಡಿದೆ 

ಮುಂದೆ ನನ್ನ ಭಕ್ತಿಭಾವನೆ ಬದಲಾಗಿಹೋಯಿತು. ಪ್ರಾರ್ಥನೆ-ಭಜನೆಗಳಲ್ಲಿ 
ಹಿ೦ದಿದ್ದಂಥ ಆಸಕ್ತಿ ಉಳಿದುಬರಲಿಲ್ಲ ಆದ್ದರಿಂದ ಭಜನೆಗಳನ್ನು ಹಾಡುವಲ್ಲಿ ಹಿಂದಿನ 
ತಲ್ಲೀನತೆ ಇರುತ್ತಿರಲಿಲ್ಲ. ದೈನಂದಿನ ಅಭ್ಯಾಸ ತಪ್ಪಿಹೋದುದರಿಂದ ನನ್ನ ಕಂಠಕ್ಕೂ ತುಕ್ಕು 
ಹಿಡಿದಂತೆ ಆಯಿತು. ಯಾವುದೋ ಒಂದು ಕಾಲದಲ್ಲಿ ನಾನು ಉತ್ತಮ ರೀತಿಯಲ್ಲಿ 
ಭಜನೆಗಳನ್ನು ಹಾಡುತ್ತಿದ್ದೆ ಎಂಬುದನ್ನೂ ನಾನು ಮರೆತುಬಿಟ್ಟೆ ಆದರೂ ಹರಿಜನ 
ಕಾಲೋನಿಯ ಅಂದಿನ ಪ್ರಾರ್ಥನೆಯನ್ನು ನಾನೆಂದೂ ಮರೆಯಲಾರೆ. ಎಂಥ ಸಾಮಾನ್ಯ 
ಪ್ರಸಂಗಗಳನ್ನೂ ಸಾಧಾರಣ ವ್ಯಕ್ತಿಗಳನ್ನೂ ಗಾಂಧೀಜಿಯವರು ಹೇಗೆ 
ನೆನಪಿನಲ್ಲಿಟ್ಟುಕೊಂಡಿರುತ್ತಿದ್ದರೆಂಬುದು ಈ ಘಟನೆಯಿಂದಾಗಿ ನನ್ನ ಅರಿವಿಗೆ ಬಂದಿತು. 
ಅವರ ಜೀವನದ ಯಶಸ್ಸಿನ ರಹಸ್ಯ ಇದರಲ್ಲಿಯೇ ಅಡಗಿರಲಿಲ್ಲವಪ್ಪೆ 9 


೯. ತಪ್ಪೊಪ್ಪಿಗೆ 


ಜಗತ್ತು ಆರಂಭಗೊಂಡಂದಿನಿಂದಲೂ ಪ್ರತಿಯೊಬ್ಬರೂ ಪಾಪ ಮತ್ತು 
ಅಪರಾಧಗಳನ್ನೆಸಗುತ್ತ ಬಂದಿದ್ದಾರೆ. ಆದರೆ ಸಾಮಾನ್ಯವಾಗಿ ಕಾಣಬರುವ ಪ್ರಾಕ್ತಿಯೆಂದ 
ಅವುಗಳನ್ನು ಬಹಿರಂಗಗೊಳಿಸದೆ ಬಚ್ಚಿಡುವತ್ತಲೇ ಪ್ರಯತ್ನಶೀಲರಾಗಿರುವುದು. ಅಂದರೆ 
ಸಮಾಜಕ್ಕೆ" ಅವು ತಿಳಿಯುವುದೇ ಇಲ್ಲವೆಂದಲ್ಲ. ಆದರೆ, ಅವುಗಳ ಬಗ್ಗೆ ಯಾರೂ 
ಘಂಟಾಘೋಷವಾಗಿ ಏನನ್ನೂ ಮಾತನಾಡುವುದಿಲ್ಲ ಅವು ಒಂದು ಬಗೆಯ 'ನಗ್ನ- 
ಗೌಪ್ಯ ವಿಷಯಗಳಾಗಿರುತ್ತವೆ. ಹೀಗಾಗಿ, ಆ ಪಾಪಿ ಅಥವಾ ಅಪರಾಧಿಯ ವೇಲೆ 


ತಪ್ಪೊಪ್ಪಿಗೆ ಗಾಂಧೀಜಿ -- ನಾನು ಕಂಡಂತೆ 


ಸಮಾಜದ ಯಾವುದೇ ಒತ್ತಾಯ ಅಥವಾ ಒತ್ತಡ ಬೀಳುವುದಿಲ್ಲ ಬೆಸ್ತ ಕ್ರ ಮುಚ್ಚಿಕೊಂಡು 
ಹಾಲು ಕುಡಿಯುತ್ತಿರುವಂತೆ ಆ ವ್ಯಕ್ತಿ ಪಾಪ ಹಾಗೂ ಅಪರಾಧಗಳನ್ನು ಎಸಗುತ್ತಲೇ 
ಹೋಗುತ್ತಾನೆ; ಅವನ ಅಧಃಪತನ ಅಡೆತಡೆಯಿಲ್ಲದೆ ಮುಂದುವರಿಯುತ್ತಿರುತ್ತದೆ. 
ಗಾಂಧೀಜಿಯವರಿಗೆ ಇಂಥ ಮಾರ್ಗ ಹಿಡಿಸುತ್ತಿರಲಿಲ್ಲ ತಾನು ಎಸಗಿದ ಪಾಪ ಅಥವಾ 
ಅಪರಾಧವನ್ನು ಬಹಿರಂಗವಾಗಿ ಒಪ್ಪಿಕೊಂಡರೆ ಮಾನವ ಈ ವಿಷವ್ಯೂಹದಿಂದ 
ಮುಕ್ತಾಗುತ್ತಾನೆ. ಅವನ ಅಧುಪತನ ನಿಲ್ಲುತ್ತದೆ ಎಂದು ಗಾಂಧೀಜಿಯವರಿಗೆ ಅನ್ನಿಸುತ್ತಿತ್ತು 
ತಮ್ಮ ತಪ್ಪಗಳನ್ನು ಅವರು ಅನೇಕವೇಳೆ ಬಹಿರಂಗವಾಗಿ ಒಪ್ಪಿಕೊಳ್ಳುತ್ತಿದ್ದರು. ಅಷ್ಟೇ ಅಲ್ಲ 
ಹಾಗೆ ಮಾಡುವಂತೆ ತಮ್ಮ ನಿಕುವರ್ತಿಗಳಿಗೂ ಸೂಚಿಸುತ್ತಿದ್ದರು. 

೧೬-೧೨-೧೯೪೦ರ ಮಾತು. ಸೇವಾಗ್ರಾಮದ ಬಳಿಯ ಒಂದು ಹಳ್ಳಿಯಲ್ಲಿ 
ಕೆಲಸಮಾಡುತ್ತಿದ್ದ ನನ್ನ ಒಬ್ಬ ಮಿತ್ರ ವರ್ಧಾಕ್ಕೆ ಬಂದ. ಅವನು ಬಂದದ್ದು ವಾಸ್ತವವಾಗಿ 
ಕಾಕಾ ಕಾಲೇಲ್ಕರ್‌ ಅವರನ್ನು ಕಾಣಲು. ಆಗ ನಾನು ಕಾಲೇಲ್ಕರ್‌ ಅವರ ಬಳಿ 
ಇರುತ್ತಿದ್ದುದರಿಂದಲೂ, ನನ್ನೊಡನೆ ಅವನಿಗೆ ವಿಶೇಷ ಗೆಳೆತನವಿದ್ದುದು೦ದಲೂ ಕಾಲೇಲ್ವರ 
ಅವರನ್ನು ಭೇಟಿ ಮಾಡಿದ ಬಳಿಕ ಅವನು ನನ್ನ ಬಳಿಗೆ ಬಂದ. ಅವನು ನನಗೆ ಹೇಳಿದ 
ಸಂಗತಿಯನ್ನು ಕೇಳಿ ನಾನು ದಂಗಾದೆ. 

ಸ್ತ್ರೀ-ಪುರುಷ ಸಂಬಂಧವಾದ ಶಿಷ್ಟತೆಯನ್ನು ಉಲ್ಲಂಘಿಸಿ ಅವನೊಂದು ನೈತಿಕ 
ಅಪರಾಧವನ್ನೆಸಗಿದ್ದ ಅವನ ತಾರುಣ್ಯವನ್ನು ಗಮನಿಸಿದರೆ ಅವನು ಮಾಡಿದ್ದ ಅಪರಾಧ 
ಯಾರೂ ಮಾಡದಿರುವಂಥ ತೀವ್ರ ಅಪರಾಧಾಗಿಕೆದೇನೂ ಹೇಳಲು ಬರುತ್ತಿಬ್ಬಿಬ ಅವನು 
ಒಳ್ಳೆಯ ಸುಶಿಕ್ಷಿತ, ಶ್ರೀಮ೦ತ ಹಾಗೂ ದೇಶಭಕ್ತ ಮನೆತನದಲ್ಲಿ ಹುಟ್ಟ ಬೆಳೆದಿದ್ದ. 
ಗಾಂಧೀಜಿಯವರು ಅವನ ಮೇಲೆ ತುಂಬ ವಿಶ್ವಾಸವನ್ನಿಟ್ಟುಕೊಂಡಿದ್ದರು. ಅವನಿಂದ 
ಇಂಥ ಪಾಪಕಾರ್ಯ ನಡೆಯಬಾರದಾಗಿತ್ತು ಆ ಸಂಗತಿಯನ್ನು ಕೇಳಿಯೇ ನಾನು 
ಗೊಂದಲಕ್ಕೆ ಈಡಾದೆ. 

ಅನಂತರದ ಸಂಗತಿಯನ್ನು ಕೇಳಿ ನಾನು ತುಂಬ ಉದ್ದಿಗ್ಗನಾದೆ. ತನ್ನ ಅಧುಪಠನದ 
ವಿಚಾರವನ್ನು ಅವನು ಗಾಂಧೀಜಿಯವರಿಗೂ ತಿಳಿಸಿದ್ದ ಅದನ್ನು ಕೇಳಿದಾಗ 
ಗಾಂಧೀಜಿಯವರಿಗೂ ಆಫಾತವಾಯಿತು. ಕೂಡಲೇ ಕೆಲಸಕ್ಕೆ ರಾಜೀನಾಮೆ ಕೊಡುವಂತೆ 
ಗಾಂಧೀಜಿ ಅಮೆಗೆ ಸೂಚನೆ ಕೊಟ್ಟು. ಜೊತೆಗೆ ಆಫುದ್ದಿಗಾಗಿ ಸಶ್ಯಾಗಸವಾಡಿ ಸೆರೆಮನೆಗೆ 
ಹೋಗಬೇಕೆಂದೂ ಅವರು ಅವನಿಗೆ ಉಪದೇಶಿಸಿದರು. ಈ ಸತ್ಯಾಗಹದಿ೦ದ ಜನರ 
ಮನಸಿನಲ್ಲಿ ಯಾವುದೇ ಗೊಂದಲ ಉಂಟಾಗದಂತೆ, ಬಹಿರಂಗ ಸಭೆಯಲ್ಲಿ ತನ್ನ ತಪ್ಪನ್ನು 
ಒಪ್ಪೊೊಳ್ಳಸೇಕುದೂ, ರಾಜಕೀಯದ ಸಲುವಾಗಿ ಸಶ್ಯಾಹ ಮಾಡದೆ ಆತ್ಮಹದ್ಧಿಗಾಗಿ ಸತ್ಯಾಗಹ 
ಮಾಡುತ್ತಿರುವುದಾಗಿ ಜನರಿಗೆ ಸಸ್ಟೀಕರಣ ನೀಡಬೇಕೆಂದೂ ಗಾಂಧೀಜಿ ಅವನಿಗೆ ತಿಳಿಯ 
ಹೇಳಿದರು. 

ಅದರಂತೆ ತಾನು ಯಾವ ಕಾರಃಣಕ್ಕಾಗಿ ತ್ಯಾಗ್‌ ಮಾಡುತ್ತಿದ್ದೇನೆಂಬುದನ್ನು ತಿಳಿಸುವ 


ತಪ್ಪೊಪ್ಪಿಗೆ ೩೭ 


ಪತ್ರವೊಂದನ್ನು ಜಿಲ್ಲಾ ನ್ಯಾಯಾಧೀಶರಿಗೆ ಬರೆದು, ೧೮-೨-೧೯೪೦ರಂದು ಅವನು 
ಸತ್ಯಾಗಹವನ್ನು ಪ್ರಾರಂಭಿಸಿದ. ನಾನೂ ಆ ಸಭೆಗೆ ಹೋಗಿದ್ದೆ. ಜನ ಬಹುಸಂಖ್ಯೆಯಲ್ಲಿ 
ಸೇರಿದ್ದರು. ಜನರ ದೃಷ್ಟಿಯಲ್ಲಿ ಅದು ಸತ್ಯಾಗಹದ ಒಂದು ಅಭೂತಪೂರ್ವ ಪಕಾರವೇ 
ಆಗಿತ್ತು. ನನ್ನ ಆ ಮಿತ್ರ ತನ್ನ ಪಾಪದ ಚೀಲವನ್ನು ಸಂಪೂರ್ಣವಾಗಿ ಅಲ್ಲಿ ಬರಿಗೈದ; 
ತಾನು ಆತ್ಮಶದ್ಧಿಗಾಗಿ ಸತ್ಯಾಗಹದಲ್ಲಿ ಭಾಗವಹಿಸುತ್ತಿದ್ದೇನೆಂದು ಜನರಿಗೆ ತಿಳಿಯಪಡಿಸಿದ. 
ಆ ಸಭೆ ಮುಗಿದ ಬಳಿಕ ವತ್ತೆ ಮೂರು-ನಾಲ್ಕು ಕಡೆಗಳಲ್ಲಿ ಅವನು ಭಾಷಣ ಮಾಡಿದ. 
ಯುದ್ಧದ ಪ್ರಯತ್ನಗಳನ್ನು ವಿರೋಧಿಸುವ ಸಂಗತಿಗಳನ್ನೂ ಅವನು ತನ್ನ ಭಾಷಣಗಳಲ್ಲಿ 
ತರುತ್ತಿದ್ದ ಆದ್ದರಿಂದ ಅವನನ್ನು ಬಂಧಿಸಲಾಯಿತು. 

೨೦-೧೨-೧೯೪೦ರಂದು ಸೆರೆಮನೆಯ ಕೋರ್ಟಿ ನಲ್ಲಿ ಅವನ ವಿಚಾರಣೆ 
ಆರಂಭವಾಯಿತು. ಅದರ ತೀರ್ಪನ್ನು ಕೇಳಲು ನಾನೂ ಸೆರೆಮನೆಗೆ ಹೋಗಿದ್ದೆ. 
ಮಹದೇವಭಾಯಿ ಅವರೂ ಆಗಮಿಸಿದ್ದರು. ಅವನಿಗೆ ಸೂಕ್ಸ ಕುಣ ಶಿಕೆಯಾಗಬೇಕುಬುದು 
ಎಲ್ಲರ ಇಚ್ಚೆಯಾಗಿತ್ತು ಆದರೆ, ನ್ಯಾಯಾಧೀಶರಿಗೆ ಏನು ಸೋರಿತೋ ಏನೋ, ಅವರು 
ಅವನಿಗೆ ಕೋರ್ಟು `ಎಳುವವನೆಗೆ ಸಿಯನ್ನು ಹಾಗೂ ಒಂದು ರೂಪಾಯಿ ದಂಡವನ್ನು 
ವಿಧಿಸಿದರು. ಎಲ್ಲಿಗೂ ನಿರಾಶೆಯಾಯಿತು. 

ತಮ್ಮ ಪಾಪಗಳ ಬಗ್ಗೆ ಧರ್ಮಗುರುವಿನ ಬಳಿ ತಪ್ಪೊಸಿಗೆಯನ್ನು ಸಲ್ಲಿಸುವ ಪದ್ಧತಿ 
ತ ಧರ್ಮದಲ್ಲಿ ಪುಖಿತವಾಗಿದೆ. ಈ ವಾಡಿಕೆಯಿಂದ ಗಾಂಧೀಜಿಯವರಿಗೆ ಈ ಮಾರ್ಗದ 
ಕಲ್ಪನೆ ಹೊಳೆದಿರಬೇಕು. ಹೀಗಾಗಿ, ಈ ಮಾರ್ಗವನ್ನು ಅಳವಡಿಸಿಕೊಳ್ಳುವಾಗ ಅವರು 
ತಮ್ಮದೇ ಆದ ಕೆಲವು ಅಂಶಗಳನ್ನು ಅದಕ್ಕೆ ಸೇರಿಸಿದರು. ಯಾವನೋ ಒಬ್ಬ ವ್ಯಕ್ತಿಯ 
ಬಳಿ ಅಪರಾಧವನ್ನು ಒಪೊಳ್ಳವುದ್ಕೆ ಬದಲಾಗಿ ಅದನ್ನು ಬಹಿರಂಗವಾಗಿ ಘಟಗೊಳಿಸುವ 
ಮಾರ್ಗವನ್ನು ಅವರು ಆರಂಭಿಸಿದರು. ಕತ್ತಲಲ್ಲಿ ಮತು ು ಗೌಪ್ಯದಲ್ಲಿ ಪಾಪ ಬೆಳೆಯುತ್ತದೆ. 
ಅದನ್ನು ಬೆಳಿನಲ್ಲಿ ವತ್ತು ಬಹಿರಂಗವಾಗಿ ಬಂಡ್‌ ಅದು ಸತ್ತು ಹೋಗುವ ಸ ಸಾಧ್ಯತೆ 
ಇರುತ ಆದರೆ, ಅದರ ಸಲುವಾಗಿ ಹೆಚ್ಚಿನ ಧೈರ್ಯ ಮತ್ತು ಸ್ಚೈ! ಸ್ಫೈರ್ಯ ಅಗತ್ಯವಾಗುತ್ತದೆ. 
ಗಾಂಧೀಜಿಯವರು ಅನೇಕ ಬಾರಿ ಇಂಥ ಧೈರ್ಯನ್ಥೆ ಭರ್ಯಗಳನ್ನು ತೋರಿದ್ದರು. 

ಇದಕ್ಕೆ ಮೊದಲು ಅಥವಾ ಅನಂತರದಲ್ಲಿ ಇಂಥ ಧ್ಯರ್ಯಸ್ಸೆ ತರ್ಕಗಳನ್ನು ತೋರಿದ 
ನಾಯಕರಾರೂ ಆಗಲಿಲ್ಲ ವಾಸವಾಗಿ, ಪಾಪದ ವಾಸನೆ ಒಂದು ಮಾನಸಿಕ ವಿಕೃತಿಯೇ 
ಆಗಿದೆ. ಆದ್ದರಿಂದ, ಈ ಮಾರ್ಗ ಉಪಯುಕ್ತವಾದೀತೆಂದು ಹೇಳಲು ಬರುವುದಿಲ್ಲ. 
ಬಹಿರಂಗವಾಗಿ ಒಪ್ಪಿಕೊಂಡ ಬಳಿಕವೂ ಕೆಲವು ಮಂದಿ ಪಾಪ ಮಾಡುತ್ತಲೇ ಇರುವ 
ಸಂಭವವೂ ಇದೆ. ಆದರೆ, ಅವರ ಪಾಪಪ್ಪವೃತಿಗೆ ತಡೆಯನ್ನುಂಟುಮಾಡಲು ಇದೊಂದು 
ಉಪಾಯವೆಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಇಂದು ಎಲ್ಲ ಕಡೆಗಳಲ್ಲಿ ಹಣಿಕಿ 
ಹಾಕುತ್ತಿರುವ ಭಸ್ರಾಚಾರದ ತಳದಲ್ಲಿ ಪಾಪವನ್ನು ಅಡಗಿಸಿಡುವ ಪುವೃತ್ತಿ ಮತ್ತು ಒತ್ತಡಗಳು 
ಇಲ್ಲ? 


೩೮ ಗಾಂಧೀಜಿ -- ನಾನು ಕಂಡಂತೆ 


೧೦. "ವಾರದಲ್ಲಿ ಉರ್ದೂ ಲಿಪಿ' 


ದೆಹಲಿಯಿಂದ ವರ್ಧಾಕ್ಯೆ ಹಿಂದಿರುಗಿದ ವೇಲೆ ರಾಷ್ಟ್ರಭಾಪಾ ಪಕಾರ ಸಮಿತಿಯ 
ತರಬೇತಿ ಕಾಲೇಜಿನಲ್ಲಿ ಊರ್ದೂ ಬೋಧನೆಯ ಕಾರ್ಯ ಮಾಡತೊಡಗಿದೆ' ಈ ಕೆಲಸಕ್ಕೂ 
ಗಾಂಧೀಜಿಯವರಿಗೂ ಯಾವುದೇ ಬಗೆಯ ನೇರ ಸಂಬಂಧವೂ ಇರಲಿಲ್ಲ: ಹೀಗಾಗಿ, 
ಗಾಂಧೀಜಿಯವರನ್ನು ಭೇಟಿಯಾಗುವ ಅವಕಾಶ ಅಷ್ಟಾಗಿ ದೊರೆಯುತ್ತಿರಲಿಲ್ಲ. 

ಆದರೆ, ಮುಂದೆ ೧೯೪೨ರ ಆರಂಭದಲ್ಲಿ ಹಿಂದೂ-ಮುಸ್ಲಿಂ ಏಕೆಯ ವಿಚಾರವನ್ನು 
ದೃಷ್ಟಿಯಲ್ಲಿರಿಸಿಕೊಂಡು ಗಾಂಧೀಜಿಯವರು ಊರ್ದೂ ಬೋಧನೆಯ ವಿಚಾರವನ್ನು 
ವಿಶೇಷವಾಗಿ ಒತ್ತಿ ಹೇಳತೊಡಗಿದರು. ನಾನು ದೆಹಲಿಯಲ್ಲಿದ್ದು ಕೊ೦ಡು ಉರ್ದೂ ಕಲಿತು 
ಬಂದಿದ್ದುದರಿಂದ ಆಸಕ್ಕ ವ್ಯಕ್ತಿಗಳಿಗೆ ಉರ್ದೂ ಹೇಳಿಕೊಡುವ ಹೊಣೆ ಸಹಜವಾಗಿಯೇ 
ನನ್ನ ಪಾಲಿಗೆ ಬಂದಿತು. 

ಉಪಾಧ್ಯಾಯರ ನೆರವಿಲ್ಲದೆಯೇ ಉರ್ದೂ ಲಿಪಿಯನ್ನು ಕಲಿತುಕೊಳ್ಳಲು 
ಸಾಧ್ಯವಾಗುವಂಥ ಪುಸಕವೊ೦ದನ್ನು ಸಿದ್ದಪಡಿಸಬೇಕೆಂಬ ಸಲಹೆಯೂ ಆ ದಿನಗಳಲ್ಲಿ 
ಮುಂದೆ ಬಂದಿತು. ಆದ್ದರಿಂದ ನಾನು ಹಲವಾರು ಉರ್ದೂ ಪುಸ್ತಕಗಳನ್ನು 
ಪರಿಶೀಲಿಸಿ, ಹೊಸ ರೀತಿಯ ಪಾಠಮಾಲೆಯೊಂದನ್ನು ತಯಾರಿಸಿದೆ. ಅದರಲ್ಲಿ ಸಮಾನ 
ಆಕಾರದ ಅಕ್ಷರಗಳು (ಉದಾಹರಣೆಗೆ, ಉರ್ದೂವಿನ ಬೇ, ಪೇ, ತೇ, ಟೇ, ಸೇ, 


1. ವಾಸ್ತವವಾಗಿ, ಈ ದೃಷ್ಟಿಯಿಂದಲೇ ನನ್ನನ್ನು ದೆಹಲಿಗೆ ತರಬೇತಿಗಾಗಿ ಕಳುಹಿಸಲಾಗಿತ್ತು ಏಕೆಂದರೆ, 
ಹೊರಗಿನ ಉರ್ದೂ ಅಧ್ಯಾಪಕರಾರೂ ತರಬೇತಿ ಕಾಲೇಜಿನಲ್ಲಿ ಬಹು ದಿನ ನಿಲ್ಲುತ್ತಿರಲಿಲ್ಲ. 
ಉರ್ದೂ ಅಧ್ಯಾಪಕರು ಉತ್ತರದ ಪಂಜಾಬಿನಿಂದ ಅಥವಾ ದಕ್ಷಿಣದ ಹೈದರಾಬಾದಿನಿಂದ 
ಬಂದವರಾಗಿರುತ್ತಿದ್ದರು. ಅವರ ಊಟೋಪಚಾರದ ಅಭ್ಯಾಸಗಳು ವರ್ಧಾದಲ್ಲಿನ ಪರಿಸರಕ್ಕೆ 
ಅನುಗುಣವಾಗಿರಲಿಲ್ಲ. ಹೀಗಾಗಿ, ಅವರು ಬಹು ಬೇಗನೆ ಬೇಸತ್ತು ಕೆಲಸ ಬಿಟ್ಟು ಹೊರಟು 
ಹೋಗುತ್ತಿದ್ದರು. ಆದ್ದರಿಂದ ನಮ್ಮಲ್ಲಿಯೇ ಒಬ್ಬರನ್ನು ತರಬೇತಿಗೊಳಿಸಿಕೊಳ್ಳಬೇಕೆಂಬ ದೃಷ್ಟಿಯಿಂದ 
ನನ್ನನ್ನು ದೆಹಲಿಗೆ ಕಳುಹಿಸಲಾಗಿತ್ತು ನಾನು ಜಾಮಿಯಾ ಮಿಲಿಯಾದಲ್ಲಿ ಇದ್ದುಕೊಂಡು 
ಉರ್ದೂ ಭಾಷೆಯನ್ನು ಕಲಿಯಬೇಕೆಂಬುದೇ ಮೂಲ ಆಲೋಚನೆಯಾಗಿತ್ತು ಉರ್ದೂ 
ಅಧ್ಯಾಪಕರಿಗೆ ನಮ್ಮಲ್ಲಿರುವಾಗ ಎದುರಾಗುತ್ತಿದ್ದಂಥ ರೀತಿಯ ತೊಂದರೆಗಳೇ ನನಗೂ ಅಲ್ಲಿ 
ಎದುರಾದುವು. ಆದ್ದರಿ೦ದ, ಹರಿಜನ ಕಾಲೋನಿಯಲ್ಲಿ ಇದ್ದುಕೊ೦ಡು ನಾನು ಜಾಮಿಯಾ 
ಮಿಲಿಯಾಕ್ಕೆ ಹೋಗಿಬಂದು ಮಾಡಬೇಕೆಂದು ಯೋಜಿಸಲಾಗಿತ್ತು ಆದರೆ, ಈ ಸಲಹೆ 
ಕಾರ್ಯಸಾಧ್ಯವಲ್ಲವೆಂಬುದು ದೃಢಪಟ್ಟಿತು. ಆದ್ದರಿಂದ, ಹರಿಜನ ಕಾಲೋನಿಯಲ್ಲಿದ್ದುಕೊಂಡು 
ಎಷ್ಟು ಉರ್ದೂ ಕಲಿಯಬಹುದಾಗಿತ್ತೋ ಅಷ್ಟುಂದಲೇ ನಾನು ತೃಷ್ಠನಾಗಬೇಕಾಯಿತು. ಅಲ್ಲಿದ್ದು 
ಕೊಂಡು ನಾನು ಕಲಿತ ಉರ್ದೂ ವರ್ಧಾದಲ್ಲಿನ ತರಬೇತಿ ಕಾಲೇಜಿನಲ್ಲಿ ಉರ್ದೂ ಹೇಳಿಕೊಡಲು 
ಅಗತ್ಯವಾಗಿದ್ದಷ್ಟು ಅರ್ಹತೆಯನ್ನು ದೊರೆಕಿಸಿಕೊಟ್ಟತ್ರೆಂಬುದೇನೋ ನಿಜ. 


"ವಾರದಲ್ಲಿ ಉರ್ದೂ ಲಿಪಿ' ೩೯ 


ಮೊದಲಾದವು-ದೇವನಾಗರಿಯ ಗ, ಮ, ಭ್ರ ನ ಮೊದಲಾದುವುಗಳಂತೆ) ಒಂದೇ 
ಪಾಠದಲ್ಲಿ ಬರಬೇಕೆಂಬ ದೃಷ್ಟಿಯನ್ನು ನಾನು ಇರಿಸಿಕೊಂಡಿದ್ದೆ. ಗಾಂಧೀಜಿಯವರ 
ಅಪೆಕ್ಷೆಯ ಮೇರೆಗೆ ಈ ಕೆಲಸವನ್ನು ಮಾಡಲಾಗಿತ್ತಾದರೂ, 'ಉರ್ದೂ ಶಿಕ್ಷ ಎಂಬ 
ಹೆಸರಿನ ಆ ಪುಸ್ತಕವನ್ನು ನಾನೇ ಗಾಂಧೀಜಿಯವರ ಬಳಿ ಖುದ್ದಾಗಿ ತೆಗೆದುಕೊಂಡು 
ಹೋಗುವುದಕ್ಕೆ ಬದಲಾಗಿ ಕಾಲೇಲ್ಕರ್‌ ಅವರ ಮೂಲಕ ಅದನ್ನು ಗಾಂಧೀಜಿಯವರಿಗೆ 
ತಲುಪಿಸಿದ್ದೆ 

ಗಾಂಧೀಜಿಯವರು ನನ್ನ ಪ್ರಸವನ್ನು ಪರಿಶೀಲಿಸಿದರು. ಅದರಲ್ಲಿ ಅನುಸರಿಸಲಾಗಿದ್ದ 
ಹೊಸ ವಿಧಾನ ಅವರಿಗೆ ಅಷ್ಟಾಗಿ ಹಿಡಿಸಲಿಲ್ಲ ಅವರು ಪರಂಪರಾಗತವಾಗಿ ಬಂದಿದ್ದ 
ಹಳೆಯ ವಿಧಾನವನ್ನೇ ಇಚ್ಛಿಸುತ್ತಿದ್ದರು. ಆದ್ದರಿಂದ, ಹಳೆಯ ಅಲಿಫ್‌-ಬೇ ವಿಧಾನವನ್ನೇ 
ಅನುಸರಿಸಿ ಆ ಪ್ರಸಕವನ್ನು ಹೊಸದಾಗಿ ತಿದ್ದಿ ಬರೆದೆ. ಈ ಬಾರಿ ನಾನೇ ಖುದ್ದಾಗಿ ಪ್ರದ 
ಹಸಪ್ತಶಿಯನ್ನು ತೆಗೆದುಕೊಂಡು ಬರಬೇಕೆಂದು ಗಾಂಧೀಜಿ ನನಗೆ ಹೇಳಿ ಕಳುಹಿಸಿದ್ದರು. 
ಆ ಸೂಚನೆಗೆ ಅನುಗುಣವಾಗಿ ೯ ಮಾರ್ಚ್‌ ೧೯೪೨ರಂದು ನಾನೇ ಸೇವಾಗ್ರಾಮಕ್ಕಿಹೋಗಿ 
ಪ್ರಸ್ತದ ರಚನಾವಿಧಾನವನ್ನು ಅವರಿಗೆ ವಿವರಿಸಿ ಹೇಳಿದೆ. 

ವಾಸ್ತವವಾಗಿ, ಆ ಅವಧಿಯಲ್ಲಿ ಎರಡನೆಯ ವಿಶ್ವಯುದ್ಧ ಬಿರುಸಿನಿಂದ ಸಾಗುತ್ತಿತ್ತು 
ಇತ್ತ ಬ್ರಿಟಿಷ್‌ ಸಾಮ್ರಾಜ್ಯಶಾಹಿಯನ್ನು ಅಂತಿಮವಾಗಿ ಎದುರಿಸಿ ನಿಲ್ಲುವ ವಿಚಾರದ ಬಗ್ಗೆ 
ಗಾಂಧೀಜಿಯವರು ಯೋಚಿಸತೊಡಗಿದ್ದರು; ಅಷ್ಟೇ ಅಲ್ಲ ಅಂಥ ಯೋಚನೆಗಳಲ್ಲೇ 
ಮುಳಿಗಿದ್ದರು. ನಾನು ಅವರನ್ನು ಕಾಣಲು ಹೋದಾಗಲೂ ಅವದಿ ಡಾ. ರಾಮಮನೋಹರ 
ಲೋಹಿಯಾ ಅವರೊಡನೆ ಬಹುಶಃ ಯುದ್ಧದ ಬಗ್ಗೆ ಚರ್ಚಿಸುತ್ತಿದ್ದರು. ಬಿಟಿಷ್‌ ಸರ್ಕಾರ 
ಭಾರತದ ನಗರಗಳನ್ನು "ಅನಿರ್ಬಂಧಿತ ಅಥವಾ ಮಕ್ಕೆ ನಗರಗಳೆಂದು ಘೋಷಿಸಬಹುದೇ 
ಹೇಗೆ ಎಂಬುದೇ ಅವರ ನಡುವಾ ಚರ್ಚೆಯ ವಿಷಯವಾಗಿತ್ತು ಈ ಬಗೆಯ ಕಾರ್ಯಗಳಲ್ಲಿ 
ವ್ಯಸ್ತರಾಗಿದ್ದರೂ ಗಾಂಧೀಜಿಯವರು ಉರ್ದೂ ಪುಸ್ತಕದ ಬಗೆಗಿನ ಕಾರ್ಯವನ್ನು 
ಪರಿಶೀಲಿಸಿದರು. ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ &ಳಿ ತಿಳಿದುಕೊಂಡರು; ಕೆಲವೊಂದು 
ಸುಧಾರಣೆಗಳನ್ನು ಸೂಚಿಸಿ, ಪುಸ್ತಕವನ್ನು ಮತ್ತೆ ತಿದ್ದಿ ಬರೆಯಬೇಕೆಂದು ತಿಳಿಸಿದರು. 
ಗಾಂಧೀಜಿಯವರ ಬಳಿ ಇಷ್ಟು ಹತ್ತಿರದಲ್ಲಿ ಕುಳಿತು ಚರ್ಚಿಸುವ, ಮಾತುಕತೆಗಳನ್ನಾಡುವ 
ಮೊದಲ ಅವಕಾಶ ಅದಾಗಿತ್ತು ಆದ್ದರಿಂದ ನಾನು ಕೊಂಚ ಹೆದರಿಯೂ ಇದ್ದೆ ಆದರೆ, 
ಅವರು ತುಂಬ ಆತ್ಮೀಯತೆಯಿಂದ, ಪ್ರೀತಿಯಿಂದ ಮಾತನಾಡತೊಡಗಿದುದರಿಂದ ಕೆಲವೇ 
ಕಂಗಳಲ್ಲಿ ನನ್ನ ಸಂಕೋಚ ನನ್ನನ್ನು ಬಿಟ್ಟು ತೊಲಗಿತು. 

ಗಾಂಧೀಜಿಯವರು ಸೂಚಿಸಿದ್ದ ಸುಧಾರಣೆಗಳನ್ನು ಅಳವಡಿಸಿಕೊಂಡು ಆ 
ಪುಸ್ತವನ್ನು ನಾನು ವತ್ತಿ ತಿದ್ದಿ ಬರೆದೆ. ೯ ಮಾರ್ಚ್‌ ೧೯೪೨ರಂದು ಅವರ ಬಳಿ ಹೋಗಿ, 
ಅವರಿಗೆ ಅದನ್ನು ತೋರಿಸಿದೆ. ಈ ಸಲ ಅವರಿಗೆ ಪುಸ್‌ ತುಂಬ ಮೆಚ್ಚಿಗೆಯಾಯಿತು. 
ತಮ್ಮ ಸಂತೃಪ್ತಿಯನ್ನು ಅವರು ನನಗೆ ಸ್ಪಷ್ಟವಾಗಿ ಆಡಿ ತೋರಿಸಿದರು. ನನ್ನ ಆನಂದಕ್ಕೆ 


೪೦ ಗಾಂಧೀಜಿ -- ನಾನು ಕಂಡಂತೆ 


ಮೇರೆಯೇ ಇರಲಿಲ್ಲ ನನ್ನ ತೋಳಿನಲ್ಲಿ ಒಂದು ಹಿಡಿಯಷ್ಟು ಮಾಂಸ ಹೆಚ್ಚಿತೇನೊ 
ಎಂದೆನಿಸಿತು. ಏಕೆಂದರೆ, ಯಾವುದೇ ವಿಷಯವನ್ನು ಅಷ್ಟು ಸುಲಭವಾಗಿ ಒಪ್ಪಿ 'ಪಾಸ್‌' 
ಮಾಡುವುದು ಗಾಂಧೀಜಿಯವರ ಸ್ಪಭಾವವಾಗಿರಲಿಲ್ಲ ಪ್ರಶಿಯೊಂದು ವಿಚಾರವನ್ನೂ 
ಆಳವಾಗಿ ಒಳಹೊಕ್ಕು ನೋಡಿ, ಆಲೋಚನೆ-ವಿಶ್ಲೇಷಣೆ ಮಾಡುವುದೇ ಅವರ 
ಸ್ವಭಾವವಾಗಿತ್ತು ತಮ್ಮ ಈ ಸ್ವಭಾವಕ್ಕೆ ಅನುಗುಣವಾಗಿ ಅವರು ನನ್ನೊಂದಿಗೆ ಹೀಗೆ 
ಮಾತನಾಡಿದರು: “ನಿನ್ನ ಪುಸ್ತಕ ಉತ್ತಮವಾಗಿ ಪರಿಣಮಿಸಿದೆ ಎಂಬುದರಲ್ಲಿ 
ಅನುಮಾನವೇನೂ ಇಲ್ಲ ಆದರೆ ಪ್ರಕ ವ್ಯವಹಾರದಲ್ಲಿ-ಅಂದರೆ ಪ್ರಾಯೋಗಿಕವಾಗಿ- 
ಇದು ಎಷ್ಟರಮಟ್ಟಿಗೆ ಉಪಯುಕವಾಗುತ್ತದೆ ಎಂಬುದನ್ನು ನೋಡಬೇಕು. ಸರಿ ತಾನೆ? 
ಈ ಪುಸವನ್ನು ನೀನು ಇಲ್ಲಿಯೇ ಬಿಟ್ಟಿರು. ಇಲ್ಲಿ ಈಗ ತಾನೆ ಉರ್ದೂ ಕಲಿಯುತ್ತಿರುವ 
ವ್ಯಕ್ತಿಗಳ ಮೇಲೆ ಇದನ್ನು ಪ್ರಯೋಗಿಸಿ ನೋಡುತ್ತೇನೆ. ಅನಂತರ ನನ್ನ ಅಂತಿಮ 
ಒಪ್ಪಿಗೆಯನ್ನು ತಿಳಿಸುತ್ತೇನೆ.” 

ಗಾಂಧೀಜಿಯವರ ಈ ಮಾತನ್ನು ಕೇಳಿ ನಾನು ಮನಸಿನಲ್ಲಿಯೇ ಸ್ವಲ್ಪಪಟ್ಟಗೆ ಬೇಸರ 
ಪಟ್ಟುಕೊಂಡೆನೆಂಬುದು ನಿಜ. ಆದರೆ, ಗಾಂಧೀಜಿಯವರು ಅಷ್ಟು ಸುಲಭವಾಗಿ ನನ್ನನ್ನು 
ಬಿಡಲಿಲ್ಲವಲ್ಲ ಎಂಬುದು ನನಗೆ ಸಮಾಧಾನವನ್ನೂ ತಂದುಕೊಟ್ಟಿತು. ವೈಜ್ಞಾನಿಕ ವಿಧಾನದಲ್ಲಿ 
ಬರೆದ ಪುಸಕವಾದರೂ ಅದರಲ್ಲಿ ಪಶ್ಯಕ್ಷ ಅನುಭವದ ಅಂಶಗಳು ಜೋಡಣೆಗೊಂಡರೆ 
ಅದರಿಂದ ಒಳ್ಳೆಯದೇ ಆಗುತ್ತದೆಂಬದು ನನಗೂ ಗೊತ್ತಿತ್ತು ಆದ್ದರಿಂದ ನಾನು ಆ 
ಹಸ್ತಪ್ರತಿಯನ್ನು ಅವವಿಗೆ ಒಪ್ಪಿಸಿ ಹಿಂದಿರುಗಿದೆ. 

ಅನಂತರ ೧೨ ಮಾರ್ಚ್‌ ೧೯೪೨ರಂದು ನನ್ನ ಪ್ರಸ್ತದ ಬಗ್ಗೆ ಕೇಳಲಿಂದು ನಾನು 
ಸೇವಾಗಾಮಕ್ಕೆ ಹೋದೆ. ಆಗ ಗಾಂಧೀಜಿಯವರು ಶ್ರೀ ಚಿಮನ್‌ಲಾಲ್‌ ಶಾಹ್‌ ಅವರಿಗೆ 
ನನ್ನನ್ನು ಪರಿಚಯಿಸಿಕೊಟ್ಟು ಹೀಗೆ ಹೇಳಿದರು: “ಇವರು ನಿನ್ನ ಪುಸ್ತಕವನ್ನು ಪ್ರಯೋಗಿಸಿ 
ನೋಡಿದ್ದಾರೆ. ಇವರು ಇದರ ಬಗ್ಗೆ ಏನು ಹೇಳುತ್ತಾರೆ ಎ೦ಬುದನ್ನು ಕೇಳಿಕೊ. ಅದಕ್ಕೆ 
ಅನುಗುಣವಾಗಿ ನಿನ್ನ ಹಸ್ತಪ್ರತಿಯನ್ನು ಪುಷ್ಕುಸು. ಇವರಿಗೆ ಪ್ರಶ ವಿಚ್ಛೆಯಾಯಿತೆಂದರೆ 
ಅದಕ್ಕೆ ನನ್ನ ಒಪ್ಪಿಗೆಯೂ ದೊರೆಯಿತು ಎಂದು ಇಟ್ಟುಕೊ.” 

ಶ್ರೀ ಚಿವನ್‌ಲಾಲ್‌ ಅವರ ಸೂಚನೆಗಳ ಮೇರೆಗೆ ನನ್ನ ಪ್ರಸಕದಲ್ಲಿ ಸುಧಾರಣೆಗಳನ್ನು 
ಮಾಡಿದೆ; ಗಾಂಧೀಜಿಯವರಿಗೆ ಅದನ್ನು ತೋರಿಸಿದೆ. ಆಗ ಅವರು ಅದನ್ನು 
ಸಂಪೂರ್ಣವಾಗಿ ವಿಚ್ಛೊಂಡರು. ಅನಂತರ ೧೯೪೯ರಲ್ಲಿ ನಮೀವನ ಘಾಶನ ಮಂದಿರದ 
ಮೂಲಕ 'ಹ್ನೇ ಮೇಂ ಉರ್ದೂ ಲಿಪಿ' 'ವಾರದಲ್ಲಿ ಉರ್ದೂ ಲಿಪಿ' ಎಂಬ ಹೆಸರಿನಲ್ಲಿ 
ಅದು ಪಕಟವಾಯಿತು. ೨೨೦೦ ಪ್ರತಿಗಳ ಮೊದಲ ಆವೃತ್ತಿ ಬಹುಬೇಗನೆ ಖರ್ಚಾಗಿ 
ಹೋಯಿತು. ಅನಂತರ ಯಾವುದೋ ಕಾರಣದಿಂದಾಗಿ ಅದರ ಎರಡನೆಯ ಆವೃತ್ತಿಯನ್ನು 
ಆ ಸಂಸ್ಥೆ ಹೊರತರಲಿಲ್ಲ 

ಈ ಪುಸಕದಿಂದ ನನಗೆ ತುಂಬ ಲಾಭವಾಯಿತು. ಇದರ ಮೂಲಕ ಭಾರತದ 


ಗಾ೦ಧೀಜಿಯವರ ಸ್ಮರಣಶಕ್ತಿ ೪೧ 


ಅನೇಕ ಹಿರಿ-ಕಿರಿಯ ವ್ಯಕ್ತಿಗಳ ಪರಿಚಯ ನನಗುಂಟಾಯಿತು. ಗಾಂಧೀಜಿಯವರನ್ನು 
ಮೆಚ್ಚಿಸಬೇಕಾದರೆ ಎಷ್ಟು ಶಮುಪಡಬೇಕಾಗುತ್ತಬಿ ಎಂಬುದೂ ನನಗೆ ಗೊತ್ತಾಯಿತು. ಮುಂದೆ 
ಯಾವುದಾದರೂ ಪುಸ್ತಕವನ್ನು ಸಿದ್ದಪಡಿಸಿದಾಗ ಇದಕ್ಕೆ ಗಾಂಧೀಜಿಯವರ ಒಪ್ಪಿಗೆ 
ಪಡೆಯಬೇಕಾಗಿದ್ದರೆ ಎಷ್ಟು ಶ್ರಮಪಡಬೇಕಾಗುತ್ತಿತ್ತು ಎಂಬ ಆಲೋಚನೆ ನನ್ನ ಮನಸಿನಲ್ಲಿ 
ಮೂಡುತ್ತಿತ್ತು ಹೀಗಾಗಿ, ಪಶಿಯೊಂದು ವಿಚಾರವನ್ನೂ ಅನೇಕ ಮುಖಗಳಿಂದ ಪರಿಶೀಲಿಸಿ 
ನೋಡುವ ಅಭ್ಯಾಸವೇ ನನ್ನಲ್ಲಿ ಬೆಳೆದು ಬಂದಿತು. 

ಈ ಪುಸ್ತಕದ ಹಸ್ತಪ್ರಿಯನ್ನು ಡಾ. ಜಾಕಿರ್‌ ಹುಸೇನ್‌ ಅವರಿಗೆ ತೋರಿಸುವಂತೆ 
ಗಾಂಧೀಜಿ ನನಗೆ ಸೂಚನೆ ಕೊಟ್ಟಿದ್ದರು. ಆ ಅವಧಿಯಲ್ಲಿ ಮೂಲೋದ್ಯೋಗ ಶಿಕ್ಷಣದ 
ಬಗ್ಗೆ ಚಿರ್ಕಿಸುವ ಸಲುವಾಗಿ ಡಾ. ಜಾಕಿರ್‌ ಹಸೇನ್‌ ಅವರು ಮೇಲಿಂದ ಮೇಲಿ ಸೇವಾಗಾಕ್ಕಿ 
ಬರುತ್ತಿದ್ದರು. ಅವರನ್ನು ಕಂಡು ಅವರಿಗೆ ನನ್ನ ಹಸ್ತಪ್ರತಿಯನ್ನು ತೋರಿಸಿದೆ. ಅವರಿಗೂ 
ಅದು ಹಿಡಿಸಿತು. ಅವರು ಅನುಕೂಲಕರವಾದ ಅಭಿಪ್ರಾಯವನ್ನು ಬರೆದು ಕೊಟ್ಟರು. 
ಅದರಲ್ಲಿನ ಒಂದು ವಾಕ್ಯವನ್ನು - “ತುಂಬ ಒಳ್ಳೆಯ ಪುಸ್ತ ಎಂಬ ಮಾತನ್ನು - 
ಡಾ. ಜಾಕಿರ್‌ ಹುಸೇನರ ಹೆಸರಿನೊಡನೆ ಪುಸ್ತಕದ ರಕ್ಷಾಕವಚದ ಮೇಲೆ 
ಮುದ್ರಿಸಲಾಯಿತು. 


೧೧. ಗಾಂಧೀಜಿಯವರ ಸ್ಮರಣಶಕ್ತಿ 


(35. ಜಲೈ ೧೯೪೪ರ ಸಂಗತಿ. ಪ್ರಣೆಯ ಬಳಿಯ ಯರವಡಾ ಜೈಲಿನಲ್ಲಿ ಸಜೆಯ 
ಅವಧಿಯನ್ನು ಸವೆಸುತ್ತಿದ್ದೆ. ಅಂದು ನನ್ನ ತಮ್ಮನ ಪತ್ರವೊಂದು ಬಂದಿತು. ನಾನು 
ಔತುಕ್ಕದಿಂದ ಅದನ್ನು ಒಡೆದು ನೋಡಿದೆ. ಅದರಲ್ಲಿ ಆತ ಹೀಗೆ ಬರೆದಿದ್ದ: 

“ನಮ್ಮ ಚಿಕ್ರುಪೀ ಹರಿಭಾಉ ಅವರಿಗೆ ಗಾಂಧೀಜಿಯವರಿಂದ ಒಂದು ಪತ್ರಬಂದಿದೆ 
ಅದರಲ್ಲಿ ನಿಮ್ಮ ಬಗ್ಗೆ ಈ ಕೆಳಗೆ ಕಾಣಿಸಿರುವ ಮಾತುಗಳಿವೆ 

'' Iremember Shripad well. He is brave and will 
go through the mill cheerfully. Please give him 
my love when you next meet him." 

[ಶೀಪಾದನ ವಿಚಾರ ನನಗೆ ನೆನಪಿದೆ. ಆತನು ಧೈರ್ಯಶಾಲಿ. 
ಯಾತನೆಯನ್ನು ಹರ್ಷಚಿತ್ತನಾಗಿ ಅನುಭವಿಸುತ್ತಾನೆ. ನೀವು ಮತ್ತೆ 
ಆತನನ್ನು ಭೇಟಿಯಾದಾಗ ನನ್ನ ಆಶೀರ್ವಾದವನ್ನು ದಯವಿಟ್ಟು 
ಆತನಿಗೆ ತಿಳಿಸಿ] 

ಗಾಂಧೀಜಿಯವರ ಈ ಮಾತುಗಳನ್ನು ಓದಿದಾಗ ನನ್ನ ಹೃದಯ ಆನಂದ ಮತ್ತು 


೪೨ ಗಾಂಧೀಜಿ -- ನಾನು ಕಂಡಂತೆ 


ಕೃತಜ್ಞತೆಗಳಿಂದ ತುಂಬಿ ಬಂದಿತು. ವಾಸ್ತವವಾಗಿ ನನ್ನನ್ನು ನೆನಪಿರಿಸಿಕೊಳ್ಳುವಷ್ಪರ ಮಟ್ಟಿನ 
ಫನಿಷ್ಠ ಅಥವಾ ನಿಕ ಪರಿಚಯ ನನ್ನ ಮತ್ತು ಗಾಂಧೀಜಿಯವರ ನಡುವೆ ಬೆಳೆದಿರಲಿಲ್ಲ 
ಇಷ್ಟಾಗಿಯೂ ಅವರು ನನ್ನನ್ನು ಮರೆತಿರಲಿಲ್ಲ. ಅವರ ಈ ಪ್ರಶಂಸೆಗೆ ನಾನು 
ಅರ್ಹನಾಗಿರಲಿಲ್ಲವೆಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ದೌರ್ಬಲ್ಯಗಳೂ ನನಗೆ 
ಚೆನಾಗಿ ತಿಳಿದಿದ್ದವು. ಆದರೆ, ನಾನು ಎದೆಗುಂದಿ ಸೋಲನ್ನೊಪ್ಪಲು ಸಿದ್ದವಾದಾಗಲೆಲ್ಲ 
ಜೈಲಿನ ಯಾತನೆಗಳಿಂದ ಮನಸ್ಸು ಬೇಸತ್ತಹೋದಾಗಲೆಲ್ಲ-ಏಕುದರೆ ನಾನು "ಕೆ ವರ್ಗದ 
(ಅಂದರೆ, ಮೂರನೆಯ ದರ್ಜೆಯ) ಕೈದಿಯಾಗಿದ್ದು ಸಶಮ ಕಾರಾಗೃಹವಾಸದ ಶಿಕ್ಷೆ 
(ಕಠಿಣ ಶ್ಲಿಫಿಯನ್ನು ಅನುಭವಿಸುತ್ತಿದ್ದೆ ಹಾಗೂ ಜೈಲಿನ ಅಧಿಕಾರಿಗಳು ದಿನೇ ದಿನೇ ಹೆಚ್ಚು 
ಹೆಚ್ಚಿ ಹೋರರಾಗುತ್ತಿದ್ದರು-ಗಾಂಧೀಜಿಯವರ ಆ ಮಾತುಗಳು ನನಗೆ ನೆನಪಿಗೆ ಬರುತ್ತಿದ್ದುವು 
ಧ್ಯರ್ಯ ಮತ್ತೆ ಮೂಡಿಬರುತ್ತಿತ್ತು ನನ್ನ ರಥನೆಂಬಂತೆ ಇದುವರೆಗೂ ನಾನು ಆ ವಾಕ್ಚಗನನ್ನು 
ಪುಗಣಿಸುತ್ತ ಬಂದಿದ್ದೇನೆ. 


೧೨. "ನೀನೀಗ ದೊಡ್ಡವನಾಗಿಬಿಟ್ಟಿದ್ದೀಯೆ !' 


ಜೈಲಿನಿಂದ ಬಿಡುಗಡೆಯಾದ ಬಳಿಕ ಮನೆಯವರನ್ನೂ, ಸಂಬಂಧಿಗಳನ್ನೂ 
ನೋಡಲು ಹೊರಟಿ ಈ ಕಾರ್ಯದಲ್ಲಿ ಕೆಲವು ದಿನಗಳನ್ನು ಕಳೆದೆ. ೨೨ ಡಿಸೆಂಬರ್‌ 
೧೯೪೪ರಂದು ಮತ್ತೆ ವರ್ಧಾಕ್ಕೆ ಬಂದು ಸೇರಿದೆ. ಅಂದು ರಾತ್ರಿಯೇ ಸೇವಾಗ್ರಾಮಕ್ಕಿ ತೆರಳಿ 
ಗಾಂಧೀಜಿಯವರಿಗೆ ನನ್ನ ಪಣಾಮಗಳನ್ನು ಸಲ್ಲಿಸಿದೆ. ಸುಮಾರು ಎರಡೂವರೆ ವರ್ಷಗಳ 
ಬಳಿಕ ಅವರನ್ನು ಭೆಟ್ಟಿಯಾಗಿದ್ದೆ ಆದ್ದರಿಂದ ಗಾಂಧೀಜಿಯವರು ನನ್ನನ್ನು ಗುರುತಿಸಬಲ್ಲರೆ 
ಎಂಬ ಬಗ್ಗೆ ನನ್ನ ಮನಸಿನಲ್ಲಿ ಅನುಮಾನ ಇದ್ದೇ ಇತ್ತು ಆದರೆ ನನ್ನನ್ನು ಕಂಡ ಕೂಡಲೇ 
ಅವರು ನನ್ನನ್ನು ಗುರುತಿಸಿದರು. ಅವರ ಬಾಯಿಂದ ಆಗ ಹೊರಬಂದ ಮೊದಲ ವಾಕ್ಠ 
ಇದು : "ಏನಪ್ಪ ನೀನೀಗ ದೊಡ್ಡವನಾಗಿಬಿಟ್ಟೀಯ [ 

“ಹಾಗೇನೂ ಇಲ್ಲ” ಎಂದು ನಾನು ಕೊ೦ಚ ನಾಚಿ ಉಪ್ಪುಸಿದೆ. 

“ಇಲ್ಲವೆ 7” - ಅವರು ನಕ್ಕು ಕೇಳಿದರು. 

“ಹಾಗೇನೂ ಇಲ್ಲ ಖಂಡಿತವಾಗಿಯೂ ಇಲ್ಲ ಎರಡು-ಎರಡೂವರೆ ವರ್ಷಗಳ 
ಹಿಂದೆ ನಾನು ಹೇಗೆ ಇದ್ದೇನೋ ಹಾಗೆಯೇ ಇದ್ದೇನೆ” ನಾನು ಹೀಗೆಂದು ಒತ್ತಿ ಹೇಳಿದೆ. 

ಅದುವರೆಗೂ ಗಾಂಧೀಜಿಯವರು ಹಾಸ್ವಮಾಡುತ್ತಿದ್ದಾರೆಂದು ನಾನು ತಿಳಿದಿದ್ದೆ 
ನಾನು ದೊಡ್ಡವನಾಗಿದ್ದೇನೆಂಬ ಮಾತನ್ನು ನಾನು ಸ್ಪಷ್ಟವಾಗಿ ನಿರಾಕರಿಸಿದಾಗ, 
ಗಾಂಧೀಜಿಯವರು ಸ್ವಲ್ಪ ಹೊತ್ತು ವಿಚಾರಮಗ್ಗರಾಗಿದ್ದು ಹೀಗೆ ಹೇಳಿದರು: “ಏಕಿಲ್ಲ ? 
ನಾನಂತೂ ನಿನ್ನ ಬಗ್ಗೆ ಸಾಕಪ್ಪು ಕೇಳಿದ್ದೇನೆ” 


"ನೀನೀಗ ದೊಡ್ಡವನಾಗಿಬಿಟ್ಟಿದ್ದೀಯೆ !' ೪೩ 


ಈಗಲಾದರೋ ನಾನು ತುಂಬ ಗಂಭೀರನಾಗಿಬಿಟ್ಟಿ “ಆದರೆ, ನಾನು ಹೇಗೆ 
ದೊಡ್ಡವನಾದೆ ಎಂಬುದನ್ನು ದಯವಿಟ್ಟು ತಿಳಿಸಿ” ಎ೦ದು ಕೇಳಿದೆ. 

“ಕಿಲಸದಿಂದ” ಎಂದರು. 

“ಕೆಲಸದಿಂದಲೆ 9 ಆದರೆ ನಾನು ಮಾಡಿದ ಕೆಲಸ ತಮಗೆ ಹಿಡಿಸಲಿಲ್ಲವಲ್ಲ” 
ಎಂದೆ 

“ನನಗೆ ಇಷ್ಟಬಲ್ಲದ ಕೆಲಸ ಮಹತಶ್ತಾದುದಾಗಿರಲೇಬಾರದೆಂದೇನೂ ಇಲ್ಲವಲ್ಲ ನನಗೆ 
ಇಷ್ಟವಿಲ್ಲದ ಕೆಲಸಗಳ ಹಿರಿಮೆಯನ್ನು ಅರಿತುಕೊಂಡು, ಅದನ್ನು ಗೌರವಿಸಲು 
ಸಮರ್ಥನಾಗುವುದರಲ್ಲಿಯೇ ನನ್ನ ಪರೀಕ್ಷೆಯೂ ನಡೆದು ಹೋಗುತ್ತೆ”. ಎಂದರು. 

“ನಮ್ಮ ಜನರಿಗೆ ಈ ಸಂಗತಿ ತಿಳಿದರೆ, ಅವರೆಷ್ಟು ಸಂತೋಷ ಷಪಡುತ್ತಾರೋ [” 

ಎಂದು ನಾನೆಂದೆ 

ನಮ್ಮ ಈ ಭೇಟಿ ಅಲ್ಲಿಗೇ ಮುಗಿಯಿತು ; ಏಕೆಂದರೆ, ಆಗ ಗಾಂಧೀಜಿಯವರಿಗೆ 
ವಿಶ್ರಾಂತಿಯ ಅಗತ್ಯವಿತ್ತು ಆ ಹೊತ್ತಿನಲ್ಲಿ ಅವರ ಬುದ್ಧಿಗೆ ತ್ರಾಸವನ್ನುಂಟುಮಾಡುವಂಥ 
ಯಾವುದೇ ವಿಷಯವನ್ನು ಅವರೊಡನೆ ಚರ್ಚಿಸಬಾರದೆಂದು ನಿಯಮವನ್ನು 
ಹಾಕಿಕೊಳ್ಳಲಾಗಿತ್ತು 

ನನ್ನ ಕೊನೆಯ ವಾಕ್ಯದಲ್ಲಿ ನಾನು ಬಳಸಿದ್ದ “ನಮ್ಮ ಜನರಿಗೆ' ಎಂಬ ಶಬ್ದಗಳಿಗೆ 
ವಿಶೇಷ ಅರ್ಥವಿತ್ತು ವದ್ಗುಸಕ ಕಾರ್ಯಗಳಲ್ಲಿ ನಿರತರಾಗಿದ್ದ ಹಾಗೂ ಗಾಂಧೀವಾದಿಗಳೆಂದು 
ಹೇಳಿಕೊಳ್ಳುವಂಥ ವ್ಯಕ್ತಿಗಳ ಕೋಪಕ್ಕೂ ಲೇವಡಿಗೂ ತುತ್ತಾಗಿದ್ದ ಕ್ರಾಂತಿಕಾರಿ ಯುವಕರನ್ನು 
ದೃಷ್ಟಿಯಲ್ಲಿರಿಸಿಕೊ೦ಡು ನಾನು ಆ ಶಬ್ದಗಳನ್ನು ಬಳಸಿದ್ದೆ. ಮುಂದೆ ನಾನು ನನ್ನ ಆ 
ಮಿತುಗೆ ಗಾಂಧೀಜಿಯಮೊಡನೆ ನಾನು ನಡೆಸಿದ ಸಂಭಾಷಣೆಯ ವಿಚಾರವನ್ನು ಬರೆದು 
ಕಳುಹಿಸಿದಾಗ, ಅವರು ನಿಜಕ್ಕೂ ತುಂಬ ಆನಂದಪಟ್ಟರು. 

ಆದರೆ, ಎಲ್ಲ ವ್ಯಕ್ತಿಗಳಿಗೂ ನನ್ನ ಮನೋವೃತ್ತಿಯ ಪರಿಚಯವಿರಲಿಲ್ಲ ಆದ್ದರಿಂದ 
ಗಾಂಧೀಜಿಯವರ ಕೆಲವು ಔಪಚಾರಿಕ ಪ್ರೋತ್ಸಾಹದ ಮಾತುಗಳನ್ನು ಕೇಳಿಯೇ ಇವನಿಗೆ 
ತಲಿ ತಿರುಗಿಹೋಗಿದೆಯೆಂದು ಕೆಲವರಿಗೆ ಅನ್ನಿಸಿತು. ಹಾಗೆಂದು. ಅವರು ಬೇರೆಯವರ 
ಎದುರಿಗೂ ಆಡಿ ತೋರಿಸಿದರು. ಆದರೆ, ನನ್ನನ್ನು ದೊಡ್ಡನನೆನ್ನುವುದರಲ್ಲಿ ಗಾಂಧೀಜಿಯವರ 
ದೊಡ್ಡತನವೇ ಅಡಗಿತ್ತು ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು 

ಯುವಕರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವಪ್ಪು ಅವರ ಹೃದಯ ತರುಣವೂ, 
ವಿಶಾಲವೂ ಆಗಿತ್ತು ಎಂಬುದಷ್ಟೇ ಗಾಂಧೀಜಿಯವರ ಮೇಲ್ಕಂಡ ಉದ್ದಾರಕ್ಕೆ ನಾನು 
ಅನ್ವಯಿಸಿಕೊಂಡ ಅರ್ಥ. ವಾಸ್ತವವಾಗಿ ಈ ಅರ್ಥವೇ ನನಗೆ ವಿಶೇಷ ಆನಂದವನ್ನು 
ತಂದುಕೊಟ್ಟಿತು. 


೪೪ ಗಾಂಧೀಜಿ -- ನಾನು ಕಂಡಂತೆ 


೧೩. "ನಿನ್ನ ಮೇಲೆ ನನಗೆ ನಂಬಿಕೆ ಇದೆ' 


ಒಟ್ಟು ಇಪ್ಪ್ತೆರಡು ತಿಂಗಳ ಕಾಲ ಯರವಡಾ ಸೆರೆವನೆಯಲ್ಲಿ ಶಿಕ್ಷೆಯನ್ನನುಭವಿಸಿದ 
ಬಳಿಕ ೧೪ ಅಕ್ಟೋಬರ್‌ ೧೯೪೪ರಂದು ನನ್ನನ್ನು ಬಿಡುಗಡೆ ಮಾಡಲಾಯಿತು. ಬಿಡುಗಡೆಯ 
ಬಳಿಕ ನಾನು ವರ್ಧಾಕ್ಕೆ ಹೋಗಿ, ಹಿಂದಿನಂತೆ ಹಿಂದೂಸ್ತಾನಿ ಪುಕಾರ ಸಭೆಯಲ್ಲಿ ಕೆಲಸ 
ಮಾಡತೊಡಗಿದೆ. ಆಗ ಕಾಲೇಲ್ಕರ್‌ ಅವರು ವಧ್ಯಪದೇಶದ ಶಿವನಿ ಜೈಲಿನಲ್ಲಿ ಇದ್ದರು. 
ಅವರನ್ನು ಭೇಟಿಯಾಗಲು ನಾನು ಶಿವನಿಗೆ ಹೋಗಲಿದ್ದೆ ಆದ್ದರಿಂದ ಕಾಲೇಲ್ಕರ್‌ ಅವರಿಗೆ 
ಮುದ್ದಾಂ ನಿರೂಪಫೊಂದನ್ನು ಕಳುಹಿಸುವ ಸಲುವಾಗಿ ಗಾಂಧೀಜಿಯವರು ೨೪ ಜನವರಿ 
೧೯೪೫ರಂದು ನನ್ನನ್ನು ಸೇವಾಗಾಮಕ್ಕೆ ಹೆಸಿಕೊಂಡರು. ಆ ದಿನ ಗಾಂಧೀಜಿಯವರ 
ಮೌನದ ದಿವಸವಾಗಿತ್ತು ಆದ್ದರಿಂದ, ಅವರು ತಮ್ಮ ಸಂದೇಶವನ್ನು ಬರೆದುಕೊಟ್ಟರು. 
ಆಗ ನನಗೆ ಆ ಸಂದೇಶದ ವಿಶಿಷ್ಟ ಮಹತ್ವ ಅರ್ಥವಾಗಲಿಲ್ಲ ಅದರಲ್ಲಿ ಎಷ್ಟು ಅರ್ಥ 
ತುಂಬಿತ್ತೆಬುದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಇಂದು ನನಗೆ ಸಾಧ್ಯವಾಗಿದೆ. 
ಕಾಲೇಲ್ಕರ್‌ ಮತ್ತು ವಿನೋಬಾ-ಇಬ್ಬರೂ ಮಹಾರಾಷ್ಟೀಯರು. ಅವರ ಬಗ್ಗೆ 
ಗಾಂಧೀಜಿಯವರ ಹೃದಯದಲ್ಲಿ ಎಂಥ ಆತ್ಮೀಯತೆ ಇತ್ತು, ಎಷ್ಟು ಪೇಮವಿತ್ತು ಎಂಬುದರ 
ಒಂದು ಸ್ಥೂಲ ಕಲ್ಲನೆ ಈ ಸಂದೇಶದಿಂದ ಮೂಡುತ್ತಿತ್ತು ವೈಯಕ್ತಿಕ ಸುಖ-ದುಃಖಗಳ 
ಬಗೆಗಿನ ಕಾಳಜಿಯ ಜೊತೆಗೆ ತಾವ ಕೈಗೆತಿಕೊಂಡ ಕಾರ್ಯದ ಪ್ರಚಾರವನ್ನೂ ಅವರು 
ಎಷ್ಟು ಜಾಗರೂಕತೆಯಿಂದ ಮಾಡುತ್ತಿದ್ದರೆಂಬ ಸಂಗತಿಯೂ ಇದರಿಂದ ಸ್ಪಷ್ಟವಾಗುತ್ತದೆ. 
ಹಿಂದೂ-ಮುಸ್ಲಿಂ ಏಕತೆಯ ದೃಷ್ಟಿಯಿಂದ ಹಾಗೂ ರಾಷ್ಟಾಷೆಯಾದ ಹಿಂದೂಸ್ತಾನಿಯ 
ಎರಡೂ ಶೈಲಿಗಳ (ಉರ್ದೂನಿಷ್ಠ ಹಾಗೂ ಸಂಸ್ಥತನಿಷ್ಟ ಶೈಲಿಗಳು) ಪರಿಚಯ ಜನರಿಗೆ 
ದೊರೆಯಬೇಕೆಂಬ ದೃಷ್ಟಿಯಿಂದ ಹಿಂದೀ ಬಲ್ಲವರು ಉರ್ದೂ ಕಲಿಯಬೆಣೆಂದೂ, ಉರ್ದೂ 
ಬಲ್ಲವರು ಹಿಂದೀ ಕಲಿಯಬೇಕೆಂದೂ ಗಾಂಧೀಜಿಯವರು ಆ ಕಾಲದಲ್ಲಿ ಜೋರಾಗಿಯೇ 
ಪುಶಾರ ನಡೆಸಿದ್ದರು. ಆದುದರಿಂದ ಆ ನಿರೂಪದಲ್ಲಿ ಈ ವಿಚಾರದ ಉಲ್ಲೇಖವಿತ್ತು ತಮ್ಮ 
ಆ ಲಿಖಿತ ಸಂದೇಶದಲ್ಲಿ ಅವರು ಹೀಗೆ ಹೇಳಿದ್ದರು: 
“ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಕಾಲೇಲ್ಕರ್‌ ಅವರಿಗೆ 
ತಿಳಿಸು. ಬಾಯಿಯಲ್ಲಿ ಹುಣ್ಣುಗಳಾಗಬಾರದು. ಇಲ್ಲಿಯ ವೈದ್ಯರು 
ಔಷಧಿಯನ್ನು ಕಳುಹಿಸಿದ್ದಾರೆ. ಅದರ ಪರಿಣಾಮ ಏನಾಯಿತೆಂಬುದನ್ನು 
ತಿಳಿಸಲಿ. ರೋಗದ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬಾ. 
“ಅವರ ಮಾಡುತ್ತಿರುವ ಅಧ್ಯಸ ನನಗೆ ಹಿಡಿಸಿದೆ. ಆದರೆ ಅವರು ಉರ್ದೂ 
ಲಿಪಿಯನ್ನೂ ಚೆನ್ನಾಗಿ ಅಭ್ಯಾಸಮಾಡಲಿ. ಉರ್ದೂ ಭಾಷೆಯನ್ನೂ 
ಕಲಿಯಲಿ. ಅಮೃತಲಾಲ ನಾಣಾವಟಿ ಹಿಂದೂಸಾನಿ ಪುಕಾರದ ಕಸವನ್ನು 
ಚೆನ್ನಾಗಿ ಮಾಡುಖ್ದಾರೆ - ಕಾಲೇಲ್ವರ್‌ ಅವರ ಹೌರಿನಲ್ಲಿ ಹಾಗೂ ಕಾಲೇಲ್ವರ 


"ನಿನ್ನ ಮೇಲೆ ನನಗೆ ನಂಬಿಕೆ ಇದೆ' ೪೫ 


ಅವರ ಕೆಲಸವೆಂದೇ ಭಾವಿಸಿ ಆ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ, 
ಜೈಲಿನಿಂದ ಹೊರಬಂದಾಗ ಹಿಂದೀ-ಉರ್ದೂ ಕೆಲಸವನ್ನಂತೂ ಅಮು 
ಮಾಡಲೇಬೇಕಾಗುತ್ತದೆ. ಆದರೆ ಜೈಲಿನಲ್ಲಿ ಅದರ ಬಗ್ಗೆ ಹಾಗೂ ಅದಕ್ಕೆ 
ಸಂಬಂಧಿಸಿದ ವಿಚಾರಗಳ ಬಗ್ಗೆ ಅವರು ಚಿಂತಿಸದಿರಲಿ. ನನಗೇನೂ 
ಅವಸರವಿಲ್ಲ ಸರ್ಕಾರ ಜೈಲಿನಲ್ಲಿರುವ ವ್ಯಕ್ತಿಗಳನ್ನು ತನಗೆ ಮನಸ್ತು ಬಂದಾಗ 
ಬಿಡುಗಡೆ ಮಾಡಲಿ. ಜನತೆಯ ಶಾಂತ, ಅಹಿಂಸಾತ್ಮಕ ಶಕ್ತಿಗೆ ಮಣಿದು 
ಬಿಡುಗಡೆ ಮಾಡುವುದಾದರೆ, ಅದು ಬೇರೆ ಮಾತು. ಅಂಥ ಸಂಭವ 
ಸದ್ಯಕ್ಕಂತೂ ಕಾಣುತ್ತಿಲ್ಲ. ಆದರೆ ಸತ್ಯಾಗಹಿಗೆ ಬಂಧನದ ಅಥವಾ 
ಬಿಡುಗಡೆಯ ಬಗ್ಗೆ ಎಂಥ ಚಿಂತೆ! 

“ಬಿಡುಗಡೆಯಾದರೂ ಸರಿ, ಆಗದಿದ್ದರೂ ಸರಿ. ವಿನೋಬಾರವರೂ, 

ಕಾಲೇಲ್ದರ್‌ ಅವರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆಂಬುದನ್ನು ನಾನು ಬಲ್ಲಿ 

ಇಬ್ಬರೂ ಚೆನ್ನಾಗಿರಲಿ ಹಾಗೂ ಜೈಲಿನಿಂದ ಹೊರಬಂದಾಗ ಹೊಚ್ಚ ಹೊಸ 
ಉತ್ಸಾಹವನ್ನು ಹೊತ್ತು ಬರಲಿ ಎಂಬುದೇ ನನ್ನ ಇಚ್ಛೆ ನಾನು ಹಾಗೆ 
ಇರಲಾರದೆ ಹೋದೆ. "ಇದು ನನಗೆ ದುಃಖವನ್ನುಂಟುಮಾಡಿದೆ. ಇದರ 

ಬಗ್ಗೆ ನನಗೇ ನಾಚಿಕೆಯಾಗಿದೆ. ಆ ಲಜ್ಜಾಸದ ಸತಿಗೆ ಇತರರು ತುತ್ತಾಗದಿರಲಿ, 

ಎಲ್ಲರಿಗೂ, ಕನಿಷ್ಠಪಕ್ಷ ನನಗೆ, ಏಳು” ವರ್ಷಗಳ ಸೆರೆಮನೆಯ ಶಿಕ್ಷ 

ವಿಧಿಸಲಾಗುತ್ತದೆಂದು “ನಂಬಿದ್ದೆ ಅಷ್ಟರಲ್ಲಿಯೇ ಜ್ವ ಜರ ಬಂದು ನನ್ನನ್ನು 
ಬಿಡುಗಡೆ ಮಾಡಿಸಿಬಿಟ್ಟಿತು ಕಾಲೇಲ್ವರ ವತ್ತ ವಿನೋಬಾರವರ ವಿಚಾರದಲ್ಲಿ 
ಹೀಗಾಗದಿರಲಿ ಎಂಬುದೇ ನನ್ನ ಇಚ್ಛೆ 

೭ ಬಾಪೂ” 

ಈ ಸಂದೇಶವನ್ನು ತಲುಪಿಸುವ ವಿಧಾನದ ಬಗ್ಗೆ ಗಾಂಧೀಜಿಯವರು ಕೊಟ್ಟಿದ್ದ 
ಸೂಚನೆ ಹೆಚ್ಚಿನ ಮಹತ್ವ ಹೊಂದಿತ್ತು. ನನ್ನ ಬಗ್ಗೆ ನಂಬಿಕೆಯಿಟ್ಟು ಎಂಥ ದೊಡ್ಡ 
ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದ್ದರೆಂಬುದನ್ನು ಕುರಿತು ಇಂದು 
ಯೋಚಿಸಕೊಡಗಿದರೆ, ನನ್ನ ಹೃದಯ ಬಗೆಬಗೆಯಾದ ಭಾವನೆಗಳಿಂದ ತುಂಬಿಹೋಗುತ್ತದೆ. 
ಹಾಗೆ ನೋಡಿದರೆ, ನಾನು ಕಾಲೇಲ್ಕರ್‌ ಅವರ ಕಡೆಯವನಾಗಿದ್ದೆ. ನನ್ನ ಮತ್ತು 
ಗಾಂಧೀಜಿಯವರ ನಡುವಣ ನೇರ ಸಂಬಂಧ ತೀರ ಕಡಿಮೆಯಾಗಿಯೇ ಇತ್ತು 
ಇಷ್ಟಾಗಿಯೂ ಅವರು ಸದಾ ನನ್ನನ್ನು ಪ್ರೀತಿ-ವಿಶ್ವಾಗಗಳಿ೦ದ ನಡೆಸಿಕೊಂಡಿದ್ದರು. ೧೯೪೨ರ 
ಚಳವಳಿಯ ಅವಧಿಯಲ್ಲಿ ನಾವು ಅನುಸರಿಸಿದ್ದ ಹಲವು ಮಾರ್ಗಗಳನ್ನು ಸತ್ಯನಿಷ್ಠ 
ಮಾರ್ಗಗಳೆಂದು ಹೇಳಲು ಬರುತ್ತಿದ್ದಿಲ್ಲ ತರುಣರಾದ ನಾವು ಗೋಪ್ಯ ಮತ್ತು ಮೋಸ 
ಇವುಗಳ ಕಡಿಮೆ ಉಪಯೋಗವನ್ನೇನೂ ಮಾಡಿಕೊಂಡಿರಲಿಲ್ಲ ಹೆಚ್ಚಿನು 9 ಆ ಚಟ 
ಜೈಲಿನಲ್ಲಿ ಇರುವಾಗಲೂ ಹೋಗಿರಲಿಲ್ಲ. ಗಾಂಧೀಜಿಯವರು ನನ್ನ ಬಗ್ಗೆ 


೪೬ ಗಾಂಧೀಜಿ -- ನಾನು ಕಂಡಂತೆ 


ನಂಬಿಕೆಯನ್ನಿರಿಸಿಕೊಂಡಿದ್ದರು. ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದುದರ ಜೊತೆಗೆ 
ಅವರು ನನಗೆ ಒಂದು ಎಚ್ಚರಿಕೆಯನ್ನೂ ಕೊಟ್ಟಿದ್ದರು. ಅದರ ಮಹತ್ವ ಎಷ್ಟೆಂಬುದು 
ಇಂದು ನನಗೆ ಚೆನ್ನಾಗಿ ಅರಿವಾಗುತ್ತಿದೆ. ಅವರು ನನ್ನಲ್ಲಿ ಇರಿಸಿದ್ದ ಇಂಥ 
ನಂಬಿಕಯಿಂದಾಗಿಯೇ, ಅವರಿಗೆ ದುಃಖವನ್ನುಂಟುಮಾಡುವಂಥ ಕೃತ್ಯವಾವ್ರದೂ ನನ್ನಿಂದ 
ಆಗಲಿಲ್ಲ ತಮ್ಮ ಸಂದೇಶದ ಬಗ್ಗೆ ಅವರು ನನಗೆ ಕೊಟ್ಟಿದ್ದ ಸೂಚನೆ ಇದು: 


"ಹೇಗಾದರೂ ಸರಿ, ಬಹಿರಂಗವಾಗಿಯೇ ಇದನ್ನು ತಲುಪಿಸಬೇಕು. ಜೈಲಿನ 
ಅಧಿಕಾರಿಗಳು ಆಕ್ಷೇಪಿಸಿದರಂತೂ ಮುಗಿಯಿತು. ಇದೆಲ್ಲ ನಿನ್ನನ್ನು 
ಅವಲಂಬಿಸಿದೆ. ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ. ಯಾವುದು ಉಚಿತಫೋ 
ಅದನ್ನೇ ಮಾಡು”. 

(೨೪-೧-೧೯೪೫ 


ಸಾಮಾನ್ಯ ವ್ಯವಹಾರಕ್ಕೆ ಗಾಂಧೀಜಿಯವರು ಒಂದು ಬದಿಯಲ್ಲಿ ಬರೆದಿದ್ದಂಥ 
ಕಾಗದವನ್ನು ಬಳಸುತ್ತಿದ್ದರೆಂಬುದು ಬಹುಶಃ ಎಲ್ಲರಿಗೂ ಗೊತ್ತಿರುವ ಸಂಗತಿ ರಾಷ್ಟೀಯ 
ಸಂಪತ್ತಿನ ಮಿತವ್ವಯಪೂರ್ಣ ಬಳಕೆಯ ಅಭ್ಯಾಸವನ್ನು ಸ್ವತಃ ತಮ್ಮ ಆಚರಣೆಯಿಂದಲೇ 
ಅವರು ಬೇರೆಯವರಿಗೂ ಕಲಿಸುತ್ತಿದ್ದರು. ತಮಗೆ ಬ೦ದ ಮಹತ್ವವಿಲ್ಲದ ಪತ್ರಗಳನ್ನು 
ಮತ್ತು ಲಕೋಟೆಗಳನ್ನು ಒಡೆದು ಒಂದು ಬದಿ ಬರೆಯಲು ಅನುಕೂಲವಾಗುವಂಥ 
ಚೂರುಗಳನ್ನು ಮಾಡಿ, ಎಚ್ಚರದಿಂದ ಎತ್ತಿರಿಸುತ್ತಿದ್ದರು. ಮೌನವನ್ನು ಆಚರಿಸುತ್ತಿದ್ದ 
ದಿವಸಗಳಂದು ಸಂದೇಶ ಮೊದಲಾದುವನ್ನು ತಿಳಿಸಲೂ ಆ ಚೂರುಗಳನ್ನು 
ಉಪಯೋಗಿಸುತ್ತಿದ್ದರು. ಈ ಅಭ್ಯಾಸದಿಂದಾಗಿ ಒಮ್ಮೊಮ್ಮೆ ಅನಾಹುತವೂ ಆಗುವ 
ಸಂಭವವಿರುತಿತ್ತು ಒಬ್ಬ ವ್ಯಕ್ತಿ ಯಾರೋ ಒಬ್ಬನ ಬಗ್ಗೆ ತನ್ನ ಪತ್ರದಲ್ಲಿ ಮಾಡಿದ ಆಕ್ಲಿಪ ಈ 
ಮಿತವ್ಯಯ ವಿಧಾನದಿಂದಾಗಿ ಆ ಎರಡನೆಯ ವ್ಯಕ್ತಿಗೇ ತಲುಪಿದಾಗ ಅಕಾರಣವಾಗಿಯೇ 
ತಪ್ಪ ತಿಳಿವಳಿಕೆ ಹಾಗೂ ವೈಮನಸ್ಯ ಉಂಟಾಗುವ ಭಯವಿರುತ್ತಿತ್ತು ಆದರೆ, ಹೀಗೆ ಆದದ್ದು 
ತುಂಬ ಕ್ವಚಿತ್ತಾಗಿ ಮಾತ್ರ 

ಮೇಲೆ ಉಲ್ಲೇಖಿಸಿರುವ ಉತ್ತರವನ್ನು ಗಾಂಧೀಜಿ ಯಾವ ಕಾಗದದ ಹಿಂಬದಿಯಲ್ಲಿ 
ಬರೆದಿದ್ದರೋ ಅದು ಶ್ರೀ ಮಹದೇವಭಾಯಿ ದೇಸಾಯಿಯವರ ಪತ್ರದ ಕೊನೆಯ 
ಭಾಗವಾಗಿತ್ತು ಅದರಲ್ಲಿ ಅಡಕವಾಗಿದ್ದ ಸಂಗತಿ ತುಂಬ ಮೋಜಿನದಾಗಿದೆ. ತಮ್ಮ 
ನಿಕಟವರ್ಶಿಗಳಿಂದ ಗಾಂಧೀಜಿಯವರಿಗೆ ಎಷ್ಟು ವೈವಿಧ್ಯಸಾರ್ಣ ಮಾಹಿತಿ ಬಿಚ್ಚವನಸಿನಿಂದ 
ದೊರೆಯುತ್ತಿತ್ತಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಶ್ರೀ ಮಹದೇವ ಭಾಯಿಯವರ 
ದೂರದೃಷ್ಟಿ ಹಾಗೂ ವ್ಯಕ್ತಿಗಳನ್ನು ಸರಿಯಾಗಿ ಗುರುತಿಸಬಲ್ಲ ಅವರ ಅದ್ಭುತ ಶಕ್ತಿ-ಇವುಗಳ 
ಕಲ್ಪನೆ ಆ ಮೂರು-ನಾಲ್ಕು ವಾಕ್ಚಗಿ೦ದಲೇ ಉಂಟಾಗುತ್ತದೆ. ಸ್ವಾತಂತ್ರ್ಯೋತ್ತ ಕಾಲದಲ್ಲಿ 


ಅಪ್ರಸಿದ್ಧ ಪತ್ರವ್ಯವಹಾರ ೪೭ 


ಭಸ್ಟಾಚಾರದ ಕಾರಣಗಳಿಗಾಗಿ ಸರ್ಕಾರ ಶಿಕ್ಷಿಸಿದ ಡಾಲ್ಮಿಯಾ ಅವರೊಬ್ಬರ ಬೆಲೆ ಎಷ್ಟು 
ಎಂಬುದನ್ನು ಹದಿನೈದು-ಇಪ್ಪತ್ತು ವರ್ಷಗಳ ಮೊದಲೇ ಶೀ ಮಹದೇವ ಭಾಯಿ ಅವರು 
ಕಂಡುಕೊಂಡಿದ್ದರು. ಆ ಕಾಗದದ ಕೊನೆಯಲ್ಲಿ ಅವರು ಹೀಗೆ ಬರೆದಿದ್ದರು : 

“ಡಾಲ್ಮಿಯಾ ಫೂರ್ಣ ನಿರುಪಯೋಗಿ ವ್ಯಕ್ತಿಯಾಗಿದ್ದಾರೆ. ಬಿಕಾನೀರ್‌ 

ಬಗ್ಗೆ ಅವರು ಮಾಡಿದ ಭಾಷಣವನ್ನು ನೀವು ನೋಡಿರುವಿರಾ 9 

ಹೀಗಿರುವಾಗಲೂ ಜಮನಾಲಾಲ್‌ಜಿ ಅವರು ಅವರನ್ನು 

ಸಹಿಸಿಕೊಳ್ಳುತ್ತಿದ್ದಾರಲ್ಲ 9 ದೇವದಾಸ್‌ ಆ ಭಾಷಣವನ್ನು ಮುದ್ರಿಸಲು 
ನಿರಾಕುಸಿದ” 

ಈ ಪತದಲ್ಲಿ ಉಲ್ಲೆಖಗೊಂಡಿರುವ ವೃಕ್ಷಗಳಲ್ಲಿ ಬಹುಶ ಡಾಲ್ಮಿಯಾ ಅವರ ಹೊರತು 
ಬೇರೆ ಯಾರೂ ಬದುಕಿಲ್ಲ ಇದರಲ್ಲಿ ಯಾವ ಡಾಲ್ಮಿಯಾ ಅವರ ಉಲ್ಲೇಖವಿದೆಯೋ 
ಅವರು ಇಂದಿನ ಡಾಲ್ಮಿಯಾ ಅವರೋ ಅಥವಾ ಬೇರೆಯವರೋ ಎಂಬುದೂ ನನಗೆ 
ತಿಳಿಯದು. ಆದರೆ ಇದರಿಂದ ಮಹದೇವ ಭಾಯಿಯವರ 'ಪ್ರಣ್ಯಣೋಪ ಮಕ್ತವಾಗುತ್ತದೆ. 
ಗಾಂಧೀಜಿಯವರೊಡನೆ ಅವರು ಎಷ್ಟು ಬಿಚ್ಚು ಮನಸಿನಿಂದ ವ್ಯವಶರಿಸುತ್ತಿದ್ದರೆಂಬುದರ 
ಕಲ್ಪನೆ ಇದರಿ೦ದ ಮೂಡುತ್ತದೆ. ಆದ್ದರಿಂದ, ಇಲ್ಲಿ ಇದನ್ನು ಪಸ್ತಾವಿಸಿದ್ದೇನೆ. ಹೀಗೆ 
ಮಾಡಿರುವುದರಿಂದ 'ಔಚಿತ್ಯಭಂಗಳ್ಕ ಎಡೆಗೊಟ್ಟುತಾಗಿದೆಯೆಂದು ಕುಮಗೆ ತೋರಬಹುದು. 
ಗಾಂಧೀಜಿಯವರನ್ನು ಬಂಡವಾಳಶಾಹಿಗಳ ಕೈಗೊಂಬೆ ಅಥವಾ ಪಕ್ಷಪಾತಿಯೆಂದು 
ಭಾವಿಸುವಂಥವರಿಗೆ ಗಾಂಧೀಜಿಯವರ ಬಳಿ ಎಲ್ಲ ಬಂಡವಾಳಪಾಹಿಗಳ ಬಗ್ಗೆ ವಿವಿಧ 
ಮೂಲಗಳಿಂದ ಸಂಗ್ರಹಿಸಿದ ನಿಜವಾದ ಸುದ್ದಿ ಹೇಗೆ ಲಭ್ಯವಾಗಿರುತ್ತಿತ್ತೆಂಬುದನ್ನು 
ತಿಳಿಸುವುದಷ್ಟೇ ನನ್ನ ಈ ವಿವೇಚನೆಯ ಉದ್ದೇಶ. 


೧೪. ಅಪ್ರಸಿದ್ಧ ಪತ್ರವ್ಯವಹಾರ 

ಆಗಾಖಾನ್‌ ಮಹಲಿನ ಸೆರೆಮನೆಯಿಂದ ಬಿಡುಗಡೆಗೊ೦ಡ ತರುಣದಲ್ಲಿಯೇ 
ಗಾಂಧೀಜಿಯವರು ೧೯೪೨ರ ಜನತಾ ಆಂದೋಳನದ ಬಗ್ಗೆ ಒಂದು ಹೇಳಿಕೆಯನ್ನು 
ಹೊರಡಿಸಿದರು. ಈ ಹೇಳಿಕೆಯನ್ನು ಓದಿದಾಗ ಇತರ ಯುವಕರಂತೆಯೇ ನಾನೂ 
ತಳಮಳಗೊಂಡೆ. ೧೯೪೨ರ ಜನತಾ ಆಂದೋಳನದ ನಿಜವಾದ ಸ್ವರೂಪ 
ಗಾಂಧೀಜಿಯವರಿಗೆ ಅರಿವಾಗಿಲ್ಲ ಅದಕ್ಕೆ ಅವರು ಸರಿಯಾಗಿ ಬೆಲೆಕಟ್ಟಿಲ್ಲ ಎಂದು ನನಗೆ 
ಅನ್ನಿಸಿತು. ಜೊತೆಗೆ ನನ್ನ ಮುಂದೆ ಮತ್ತೊಂದು ಮಹತ್ವಪೂರ್ಣ ನೈತಿಕ ಪ್ರೈಯೂ ಎದ್ದು 
ನಿಂತಿತ್ತು ಗಾಂಧೀಜಿಯವರ ಅಭಿಪ್ರಾಯಗಳನ್ನು ಒಪ್ಪದಿರುವಾಗ ಅವರ ರಚನಾತ್ಮಕ 
ಸಂಸ್ಥೆಯಲ್ಲಿದ್ದುಕೊಂಡು ಕೆಲಸ ಮಾಡಬಹುದೆ ಅಥವಾ ಮಾಡಬಾರದೆ; ಹಾಗೆ 


೪೮ ಗಾಂಧೀಜಿ -- ನಾನು ಕಂಡಂತೆ 


ಕೆಲಸಮಾಡಿಕೊ೦ಡು ಹೋಗುವುದು ಎಷ್ಟರಮಟ್ಟಿಗೆ ಉಚಿತ ಎಂಬುದೇ ಆ ನೈತಿಕ 
ಪ್ಲೌಯಾಗಿತ್ತು ನನ್ನ ಪ್ಲೆ ಕೇವಲ ನೈತಿಕವಾಗಿತ್ತು ಎಂಬುದಕ್ಕೆ ಕಾರಣ ಇಷ್ಟೆ; ಇದಕ್ಕೆ ಹಿಂದೆ 
ಎಂದೂ ರಾಜಕೀಯ ಕಾರ್ಯಕರ್ತನೆಂದು ನಾನು ಪ್ರಸಿದ್ದಿಯನ್ನು ಪಡೆದಿರಲಿಲ್ಲ ; 
ಮುಂದೆಯೂ ಯಾರೂ ನನ್ನನ್ನು ರಾಜಕೀಯ ಕಾರ್ಯಕರ್ತನೆಂದು ಪರಿಗಣಿಸಲಿಲ್ಲ. 
ಆದ್ದರಿಂದ, ೧೯೪೨ರ ಆಂದೋಳನದ ಬಗ್ಗೆ ನನ್ನ ಅಭಿಪಾಯವೇನೆಂಬುದು ಯಾರಿಗೂ 
ಗಹನವಾದ ಸಂಗತಿಯೇನೂ ಆಗಿರಲಿಲ್ಲ ಆದರೆ ಗಾಂಧೀಜಿಯವರ ಅಭಿಪ್ರಾಯಗಳನ್ನು 
ಒಪ್ಪದಿರುವಾಗ, ಅವರ ನಿರ್ದೇಶನದ ಕೆಲಸಗಳನ್ನು ಮಾಡಿಕೊ೦ಡು ಹೋಗುವುದು ಅವರಿಗೆ 
ಮೋಸಮಾಡಿದಂತೆಯೇ ಆಗುತ್ತದೆಂದು ನನ್ನ ಮನಸ್ಸು ಮರುನುಡಿಯುತ್ತಿತ್ತು ಅವಕಾಶ 
ದೊರೆತೊಡನೆಯೇ ನನ್ನ ಅನುಮಾನಗಳನ್ನು ಪರಿಹರಿಸಬೇಕುದು ಪತ್ರಮುಖೇನ ನಾನು 
ಗಾಂಧೀಜಿಯವರನ್ನು ಪಾರ್ಥಿಸಿಕೊಂಡೆ. ಈ ಸಂಬಂಧವಾಗಿ ನಾನು ಗಾಂಧೀಜಿಯವರಿಗೆ 
ಮೂರು ಪತ್ರಗಳನ್ನು ಬರೆದೆ. ಅವರಿಂದ ಆ ಪತ್ರಗಳಿಗೆ ಸಂಕ್ಷಿಪ್ತ ಉತ್ತರಗಳನ್ನು ಪಡೆದೆ. 
ಈ ಪತ್ರ ವ್ಯವಹಾರವೆಲ್ಲ ಹಿಂದಿಯಲ್ಲೇ ನಡೆಯಿತು. ಗಾಂಧೀಜಿಯವರ ಉತ್ತರಗಳಿಂದ 
ಆಗ ನನಗೆ ಸಂತೋಷ ಉಂಟಾಗಿರಲಿಲ್ಲವೆಂಬುದನ್ನೂ , ನನ್ನ ಅನುಮಾನಗಳಿಗೆ ಸಂಪೂರ್ಣ 
ಸಮಾಧಾನ ದೊರೆತಿರಲಿಲ್ಲವೆಂಬುದನ್ನೂ ನಾನು ಒಪ್ಪಿಕೊಳ್ಳಬೇಕಿ. ಆದರೆ ಅನಂತರದಲ್ಲಿ 
ನಡೆದ ಘಟನೆಗಳನ್ನು - ಅದರಲ್ಲಿಯೂ ಸ್ವಾತಂತ್ರ್ಯ ದೊರೆತ ಹಾಗೂ ಗಾಂಧೀಜಿಯವರ 
ಹತ್ಯೆಯ ತರುವಾಯದಲ್ಲಿನ ನಮ್ಮ ನಡೆವಳಿಕೆಯನ್ನು ಪರಿಶೀಲಿಸಿದಾಗ, ೧೯೪೨ರಲ್ಲಿ 
ಕ್ರಾಂತಿಕಾರಿಯೆಂದು ಹೇಳಲಾದ ಆ ಮಾರ್ಗಗಳನ್ನು ಅನುಸರಿಸಿ ನಾವು ಭಯಂಕರ 
ಅಪರಾಧಗಳನ್ನೆಸಗಿದೆವೆಂದೂ, ಅವುಗಳ ಬಗ್ಗೆ ಗಾಂಧೀಜಿಯವರು ಮಾಡಿದ ಖಂಡನೆ 
ಅತಂತ ಸೌಮ್ಯವಾದುದಾಗಿತ್ತೆಂದೂ ನನಗೆ ಮನದಟ್ಟಾಯಿತು. ಗಾಂಧೀಜಿಯವರ ಈ 
ಸೌಮ್ಯ ವರ್ತನೆಯಲ್ಲಿಯೇ ವಾಸ್ತವವಾಗಿ ಅವರ ದೃಢತೆ ಹಾಗೂ ಸಾಮರ್ಥ್ಯ 
ನಿಹಿತವಾಗಿತಂಬುದೇನೋ ನಿಜ. ಆ ಖಂಡನೆ ನಮ್ಮ ವೇಲೆ ಸಾಕಷ್ಟು ಪಾವ ಬೀರಿತು. 
ಅಂಚೆಯ ಮೂಲಕ ಪತ್ರಗಳನ್ನು ಕಳುಹಿಸುವುದು ಆ ದಿನಗಳಲ್ಲಿ 
ಅಪಾಯಕಾರಿಯಾಗಿತ್ತು ಆದ್ದರಿಂದ, ನಾನೇ ಸ್ವತಃ ನನ್ನ ಪತ್ರಗಳನ್ನು ಅವರಿಗೆ ತಲುಪಿಸಿ 
ಬರುತ್ತಿದ್ದೆ. ಅವುಗಳಿಗೆ ಉತ್ತರವನ್ನು ಬರೆದು, ಗಾಂಧೀಜಿಯವರೂ ಯಾರಾದರೊಬ್ಬರ 
ಮೂಲಕ ನನಗೆ ಅವುಗಳನ್ನು ತಲುಪಿಸುತ್ತಿದ್ದರು. ನಮ್ಮ ನಡುವಣ ಪತ್ರ ವ್ಯವಹಾರವನ್ನು 
ಇಲ್ಲಿ ಕೊಟ್ಟಿದ್ದೇನೆ. 
೩೦-೧-೪೫ರಂದು ನನ್ನ ಮೊದಲ ಪತ್ರವನ್ನು ಬರೆದಿದ್ದೆ. ಆ ಪತ್ರ ಈ ರೀತಿ 
ಇತ್ತು: 
ಪತ್ರ: ೧ 
ವರ್ಧಾ 
(2-೧-೧೯೪೫ 


ಅಪ್ರಸಿದ್ಧ ಪತ್ರವ್ಯವಹಾರ 


ಫೂಜ್ಯ ಶ್ರೀ ಬಾಪೂಜಿ, 

ನಾನು ಹೀಗೆ ಪತ್ರ ಬರೆಯುವುದು ತಮಗೆ ಹಿಡಿಸುತ್ತದೆಯೋ 
ಇಲ್ಲವೋ ಎಂದು ನನಗೆ ಹೆದರಿಕೆಯಾಗುತ್ತಿದೆ. ಆದರೂ ಧೈರ್ಯಮಾಡಿ 
ಬರೆಯತೊಡಗಿದ್ದೇನೆ. ನನ್ನ ಧಾರ್ಪ್ವಕ್ಕೆ ಕಮೆ ಕೋರುತ್ತೇನೆ. 

ತಮಗೆ ಮಾತುಕೊಟ್ಟಿದ್ದಂತೆ, ಪೂಜ್ಯ ಕಾಲೇಲ್ಕರ್‌ ಅವರ 
ಪತ್ರದಿಂದ, ಕೋಶಕ್ಕೆ ಸಂಬಂಧಿಸಿದ ಭಾಗದ ಹಿಂದೀ ಅನುವಾದವನ್ನು 
ತಮಗೆ ಕಳುಹಿಸಿದ್ದೇನೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು 
ತಿಳಿಸಬೇಕೆಂದು ಪೂಜ್ಯ ಕಾಲೇಲ್ಕರ್‌ ಅವರು ಕೋರಿದ್ದಾರೆ. ತಾವು ತಮ್ಮ 
ಅಭಿಪ್ರಾಯವನ್ನು ಬರೆದು ಕಳುಹಿಸಿ ಕೊಡಲು ವ್ಯವಸ್ಥೆ ಮಾಡಿದರೆ, 
ನಾನು ಅದರ ಪ್ರತಿಯನ್ನು ಪೂಜ್ಯ ಕಾಲೇಲ್ಕರ್‌ ಅವರಿಗೆ ಕಳುಹಿಸಿ 
ಕೊಡುತ್ತೇನೆ. 

ಈಗ್ಗೆ ಒಂದೆರಡು ದಿವಸಗಳ ಹಿಂದೆ ಕಾಲೇಲ್ಕರ್‌ ಅವರ ಒಂದು 
ಪತ್ರವನ್ನು ತಮಗೂ, ಒಂದನ್ನು ಸೋದರಿ ಶ್ರೀಮತಿ ಸುಶೀಲಾರವರಿಗೂ 
ಕೊಟ್ಟಿದ್ದೆ. ಅದನ್ನು ತಾವು ಓದಿ ಆಗಿದ್ದರೆ ಹಾಗೂ ಅದನ್ನು ತಮ್ಮ ಬಳಿ 
ಇಟ್ಟುಕೊಳ್ಳುವ ಅಗತ್ಯವಿಲ್ಲವೆಂದು ಭಾವಿಸಿದ್ದರೆ, ದಯವಿಟ್ಟು ಅದನ್ನು 
ಹಿಂದಿರುಗಿಸಿ. ನಾನು ಆದನ್ನು ಜೋಪಾನವಾಗಿ ಇಡಬಯಸುತ್ತೆನೆ. 

ಕೆಲವೊಂದು ಅನುಮಾನಗಳ ಬಗ್ಗೆ ನಾನು ತಮ್ಮನ್ನು ಕೇಳಬೇಕಾಗಿದೆ. 
ತಮ್ಮನ್ನು ಕೇಳಿಬಿಡೋಣವೆಂದು ಹಲವು ಬಾರಿ ಅಂದುಕೊಂಡೆನಾದರೂ, 
ತಮ್ಮ ಕಾಲವನ್ನು ಈ ರೀತಿ ಹಾಳು ಮಾಡುವ ಧ್ಯರ್ಯ ನನ್ನಲ್ಲಿ ಮೂಡಲಿಲ್ಲ 
ಹೀಗಾಗಿ, ನಾನು ತಮ್ಮನ್ನು ಕೇಳಲಾರದೆ ಹೋದೆ. ಆದರೆ, ಅನುಮಾನಗಳು 
ಮನೆ ಮಾಡಿಕೊಂಡಿರುವವರೆಗೂ ಶಾಂತವಾಗಿರಲು ಸಾಧ್ಯವಾಗುವುದಿಲ್ಲ 
ತಿಂಗಳಿಗೆ ಒಂದೆರಡು ಬಾರಿ ನನ್ನ ಒಂದೆರಡು ಅನುಮಾನಗಳನ್ನು 
ದೂರಮಾಡುವ ಕೃಪೆಯನ್ನು ತೋರಲು ತಮಗೆ ಸಾಧ್ಯವಾದೀತೆ 9) ಇದಕ್ಕಾಗಿ 
ವೇಳೆಯನ್ನು ಮಾಸಲಿಡುವುದು ತಮಗೆ ಕಷ್ಟಸಾಧ್ಯವೆಂದಾಗದೆ ಇದ್ದಲ್ಲಿ 
ಆಗಿಂದಾಗ್ಗೆ ನನ್ನ ಕೆಲವೊಂದು ಅನುಮಾನಗಳನ್ನು ಬರೆದು ಕಳುಹಿಸಿ 
ಕೊಡುತ್ತೇನೆ. 

ವಿನೀತ 
ಶ್ರೀಪಾದ ಜೋಶಿ 


ಇದಕ್ಕೆ ಉತ್ತರವಾಗಿ ಗಾಂಧೀಜಿಯವರು ಹೀಗೆ ಬರೆದು ಕಳುಹಿಸಿದರು : 
“ಕಾಲೇಲ್ವರ್‌ ಅವರ ಪತ್ರವನ್ನು ನಾನು ಓದಿದ್ದೇನೆ. ಅದು ನನಗೆ ಹಿಡಿಸಿದೆ. 


೫೦ ಗಾಂಧೀಜಿ -- ನಾನು ಕಂಡಂತೆ 


ಈ ಪತ್ರವನ್ನು ನಾನು ಈಗ ತಾನೆ ಓದಿದ್ದೆ. ಬೆರಳಚ್ಚಗೊಂಡಿರುವ ಈ ಪತ್ರ 
ಅದರ ಪ್ರಿಯೇ ಎಂದು ತೋರುತ್ತದೆ. ನಿನ್ನ ಮನಸ್ಸಿನಲ್ಲಿ ಯಾವುದೇ 
ಅನುಮಾನ ಮೂಡಲಿ, ನನ್ನನ್ನು ಕೇಳು. ಬರೆಯುತ್ತೀಯ ತಾನೆ ? ನಾನೂ 
ಉತ್ತರವನ್ನು ಬರೆದೇ ಕಳುಹಿಸುತ್ತೇನೆ” 


ಈ ಉತ್ತರದಲ್ಲಿನ 'ಬರೆಯುತ್ತೀಯೆ ತಾನೆ 7 ಎಂಬ ವಾಕ್ಯ ನನ್ನ ವೇಲೆ ತಂಬ 
ಪುಣಾವವನ್ನುಂಟುವಾಡಿತು. ಏಕೆಂದರೆ ನನ್ನಂತೆಯೇ ಅವರಿಗೂ ನನ್ನ ಅನುಮಾನಗಳನ್ನು 
ದೂರಮಾಡುವ ಬಗ್ಗೆ ಆಸಕ್ತಿ ಇದೆಯೆಂಬುದು ಇದರಿಂದ ಧ್ವುತವಾಗುತ್ತಿತ್ತು ಹೀಗಾಗಿ, 
೧೧-೨-೪೫ರಂದು ನಾನು ಅವರಿಗೆ ಪತ್ರವನ್ನು ಬರೆದೆ. 
ಪತ್ರ: ೨ 

ಫೂಜ್ಯ ಶ್ರೀ ಬಾಪೂಜಿ, 

ನಾನು ತಮ್ಮಿಂದ ಅಪ್ಪಣೆಯನ್ನು ಪಡೆದಿದ್ದುದು ಸರಿಯಷ್ಟೆ ಕಲವು ಪ್ಲೆಗಳನ್ನು 

ತಮಗೆ ಕಳುಹಿಸುತ್ತಿದ್ದೇನೆ. ಉತ್ತರವನ್ನು ಬರೆಯಲು ಕಾಗದವನ್ನು 

ಜೊತೆಗಿರಿಸಿದ್ದೇನೆ. ಬಿಡುವು ದೊರೆತಾಗ ದಯವಿಟ್ಟು ಉತ್ಪಿಸಿ. 
ಖಾತ 
ಶ್ರೀಪಾದನ ಗೌರವಪೂರ್ವಕ ನಮಸ್ವಾರಗಳು 

ನನ್ನ ಈ ಪಶ್ಥೆ ಉತ್ತರವಾಗಿ ಗಾಂಧೀಜಿಯವರು ಸೇವಾಗಾಮದಿಂದ 
೨೨-೨-೧೯೪೫ ರಂದು ಕಳುಹಿಸಿದ ಪತ್ರದಲ್ಲಿ ನನ್ನ ಪ್ನೆಗಳಿಗೆ ಉತ್ತರ ಕೊಡಲಾಗಿತ್ತು 
ಆ ಉತ್ತರಗಳನ್ನು ಅರ್ಥಮಾಡಿಕೊಳ್ಳುವ ದೃಷ್ಟಿಯಿಂದ, ಪಶ್ನೆ ಮತ್ತು ಉತ್ತರಗಳನ್ನು 
ಜೊತೆಜೊತೆಯಾಗಿ ಓದಿಕೊಳ್ಳುವುದು ಅಗತ್ಯವಾಗುತ್ತದೆ. ಆದ್ದರಿ೦ದ, ಅವುಗಳನ್ನು ಇಲ್ಲಿ 
ಜೊತೆಜೊತೆಯಾಗಿ ಕೊಟ್ಟಿದೆ. 
ಪ್ರಶ್ನೆ: ೧ 

“೧೯೪೨ರ ಆಗಸ್ಟ್‌ ತಿಂಗಳಲ್ಲಿ ನಡೆದ ಆಂದೋಳನದಲ್ಲಿ ಕೆಲವು ಮಂದಿ 

ರಚನಾತ್ಮಕ ಕಾರ್ಯಕರ್ತರು . ವಿದ್ವಂಸಕ ಕಾರ್ಯಗಳನ್ನೆಸಗಿದರು. ತಮ್ಮ 

ಹೇಳಿಕೆಯನ್ನು ಓದಿದ ಬಳಿಕ ಅವರಲ್ಲಿ ಕೆಲವರು, ತಾವ ತಪ್ಪ ಕಲೆಯಿಂದ 

ಹಾಗೆ ಮಾಡಿದುದಾಗಿ ಭಾವಿಸಿದರು. ಹೀಗಾಗಿ, ಅವರು ತಮ ಕೃತ್ಯಗಳ 

ಬಗ್ಗೆ ವಿಷಾದವನ್ನೂ ಪಶ್ಚಾತ್ಮಾಪವನ್ನೂ ವ್ಯಕ್ತಪಡಿಸಿ, ಹಿಂದಿನಂತೆಯೇ 

ಉತ್ಸಾಹದಿಂದ ರಚನಾತ್ಮಕ ಕಾರ್ಯಗಳನ್ನು ಮಾಡತೊಡಗಿದ್ದಾರೆ. ತಾವು 

ಎಸಗದ ಎಲ್ಲ ಕೃತ್ಯಗಳ ಬಗೆಗೂ ಪೋಲಿಸರಿಗೆ ಮಾಹಿತಿಯಸೂ ದಗಿಸಿ, 
ಅವುಗಳಿಗಾಗಿ ವಿಧಿಸಲಾಗುವ ಸಜೆಯನ್ನು ಅನುಭವಿಸಲು ಸದ್ಧರಾಗುವುದು 

ಇಂಥ ವ್ಯಕ್ತಿಗಳ ಕರ್ತವ್ಯವ 9 ಕ ಈ ವಿಷಯದ ಬಗ್ಗೆ ಅವರು 


ಮೌನವನ್ನೇ ಸಾಧಿಸಬೇಕೆ ? ಅಥವಾ ಸರ್ಕಾರಕ್ಕೆ ತಪ್ಪೊಪ್ಪಿಗೆಯನ್ನು 
ಸಲ್ಲಿಸುವುದಕ್ಕ ಬದಲಾಗಿ ಜನತೆಯ ಎದುರು ಅಥವಾ ಪರಿಚಿತರ ಸಮ್ಮುಖದಲ್ಲಿ 
ವಿಷಾದ-ಪಶ್ನಾತ್ತಾಪಗಳನ್ನು ವೃಹಡಿಸಬೇಕಿ ೨? 

ಗಾಂಧೀಜಿಯವರ ಉತ್ತರ: 
“ಸರ್ಕಾರದ ಅಥವಾ ಬೇರೊಬ್ಬರ ಸಮ್ಮುಖದಲ್ಲಿ ತಪ್ಪೊಪ್ಪಿಗೆ ಕೊಡುವ 
ಅಗತ್ಯವಿಲ್ಲ ಮಿತ್ರರ ಎದುರಿಗಂತೂ ಹೀಗೆ ಮಾಡಲೇಬೇಕು. ಯಾರಿಗೆ 
ನಷ್ಟವನ್ನುಂಟು ಮಾಡಿದ್ದಾರೋ ಅವರಿಗೆ ಸಾಧ್ಯವಾದಲ್ಲಿ ನಷ್ಟವನ್ನು ತುಂಬಿ 
ಕೊಡಲಿ. ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಾರೋ, ಆ 
ಸಂಸ್ಥೆಯವರಿಗೆ ತಿಳಿಸಬೇಕು. 'ಪ್ರಗಕ್ಕುಗಣವಾಗಿ ಈ ಅಭಿಪ್ರಾಯವನ್ನು 
ಬದಲಾಯಿಸಲೂಬಹುದು: 

ಪ್ರಶ್ನೆ ಕ) 
“ತಾವು ಆವೇಶವಶರಾಗಿ ಇಂಥ ಕಾರ್ಯಗಳನ್ನು ಎಸಗಿದುದಾಗಿಯೂ, 
ಹೀಗಾಗಿ ತಪ್ಪಾಯಿತೆಂಬುದೂ ಕಲವರ ಭಾವನ. ಅದಕ್ಕಾಗಿ ಮನಸಿನಲ್ಲಿಯೇ 
ಪಶ್ಚಾತ್ತಾಪಪಟ್ಟು ಎಂದಿನಂತೆ ತಮ್ಮ ಕೆಲಸವನ್ನು ಪ್ರನರಾರಂಭಿಸುವುದಕ್ಕೆ 
ಯಾವ ಅಡ್ಡಿಯೂ ಇಲ್ಲ ಎಂದು ಅವರು ಭಾವಿಸುತ್ತಿದ್ದಾರೆ. ಹೀಗೆ 
ಮಾಡುವುದು ಸರಿಯೆ ? ಹೀಗೆ ಮಾಡುವುದರಿಂದ ಅವರು ನಿಮಗೆ 
ಮೋಸ ಮಾಡುತ್ತಿದ್ದಾರೆಂದು ಹೇಳಲಾಗುವುದಿಲ್ಲ ಅಲ್ಲವೆ ? (ಏಕೆಂದರೆ, 
ತಮ್ಮ ನಾಯಕತ್ವದ ಬಗ್ಗೆ ಈ ಮೂಲಕ ಅವರು ವಿಶ್ವಾಸವನ್ನು 
ವೃಕಸಡಿಸಿದ್ದಾರೆ)” 

ಗಾಂಧೀಜಿಯವರ ಉತ್ತರ : 
“ಇದರ ಬಗ್ಗೆ ನನಗೆ ಅನುಮಾನವಿದೆ. ನಾನಂತೂ ಹೇಳಲೇಬೇಕಸ್ಪೆ. 
ಮೇಲಿನ ಪ್ಲೆಗೆ ಹೇಳಿದ ಉತ್ತರವನ್ನೇ ಇಲ್ಲಿಗೂ ಅನ್ಹಯಿಸಿಕೊಳ್ಳಬೇಕು.” 

ಪಶ್ನೆ ೩ 
“ಆಗ ನಾವು ಮಾಡಿದ್ದು ನಮ್ಮ ದೃಷ್ಟಿಯಿಂದ ಸರಿಯಾಗಿಯೇ ಇತ್ತು; 
ಏಹದರೆ ಆ ಮಾರ್ಗದ 'ನಿಷ್ಪಪೋಬಹ ಆಗಿನ್ನೂ ನವಗೆ ಗೊತ್ತಾಗಿರಲಿಲ್ಲ 
ಸ್ವರಾಜ್ಯ ಸಂಪಾದನೆಗೆ ಅಡಿ ಸರಿಯಾದ ಮಾರ್ಗವಲ್ಲವೆಂಬುದು ಈಗ 
ನಮಗೆ ಗೊತ್ತಾಗಿದೆ. ಆದ್ದರಿಂದ, ಇನ್ನು ಮುಂದೆ ಆ ಮಾರ್ಗವನ್ನು 
ಅನುಸರಿಸಲು ನಾವು ಇಚ್ಛಿಸುವುದಿಲ್ಲ. ಆದಿ ಆಗ ನಾವು ಮಾಡಿದುದ್ಕೆ 
ನವಗೆ ಪಶ್ಚಾತ್ಯಾಪವೂ ಆಗುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಇಂಥ 
ವ್ಯಕ್ತಿಗಳು ರಚನಾತ್ಮಕ ಕಾರ್ಯ ಮಾಡಬಹುದೆ ? ಇಂಥವರನ್ನು ತಮ್ಮ 
ಸಿದ್ದಾಂತಕ್ಕೆ ದೋಹವೆಸಗಿದವರೆಂದು ಭಾವಿಸಲಾಗುತ್ತದೆಯೆ yy 


೫೨ ಗಾಂಧೀಜಿ -- ನಾನು ಕಂಡಂತೆ 


ಗಾಂಧೀಜಿಯವರ ಉತ್ತರ: 
“ಮೇಲೆ ಹೇಳಿದ ಶರತ್ತಿಗೊಳಪಟ್ಟು ಅವರು ರಚನಾತ್ಮಕ ಕಾರ್ಯ 
ಮಾಡಬಹುದು. ಆದರೆ, ನನ್ನ ದೃಷ್ಟಿಕೋನವನ್ನು ಅರ್ಥಮಾಡಿಕೊಂಡಲ್ಲಿ, 
ಅವರು ಮಾಡಿದ್ದು ಸರಿಯಲ್ಲವೆಂದೇ ಹೇಳಬೇಕಾಗುತ್ತದೆ. ಇದು ಕೇವಲ 

ತಿಕ ಪೈ” 

ಶ್ನೆ ೪ 
“ವಿಧ್ವಂಸಕ ಕಾರ್ಯದ ವೈಫಲ್ಯವನ್ನು ಅರಿತಿದ್ದರೂ, ಕೆಲವರಿಗೆ ಅದರ 
ಬಗ್ಗೆ ಒಂದು ಬಗೆಯ ವ್ಯಾಮೋಹವೇ ಉಂಟಾಗಿಬಿಟ್ಟದೆ. ಆದ್ದರಿಂದ, 
ಸಮಸ್ಯ ಜನತೆ ಆಂಡ ಹೂಡಲು ಸಿದ್ಧವಾಗಿ ನಿಂತಿರುವಂಥ 
ಹಾಗೂ ವಿದ್ಮಂಸದ ಹಾದಿಯನ್ನು ಹಿಡಿಯದೆ ಇರುವುದರಿಂದ ಗೆಲುವಿಗೇ 
ಭಂಗ ಉಂಟಾಗುವ ಸಂಭವವಿರುವಂಥ ಸ್ಥಿತಿಯಲ್ಲಿ ವಿಧ್ವಂಸಕ 
ಮಾರ್ಗವನ್ನು ಅವಲಂಬಿಸಲೇ ಬೇಕಾಗುತ್ತದೆ. ಇಂದು ಅಂಥ ಸಂದರ್ಭ 
ಇಲ್ಲ. ಆದ್ದರಿಂದ ಆ ಮಾರ್ಗದ ಬೆನ್ನುಹತ್ತದೆ, ಜನತೆಯೊಡನೆ 
ಬೆರೆಯುವುದಕ್ಕಾಗಿ ನಾವು ರಚನಾತ್ಮಕ ಕಾರ್ಯಕಮವನ್ನು ಸ್ವೀಕುಸುತ್ತೇವೆ. 
ಜನತೆ (ಅಹಿಂಸಾತ್ಮಕ ಅಸಹಕಾರಕ್ಸೆ ಸಂಪೂರ್ಣವಾಗಿ ಸನ್ನದ್ದವಾಗಿದ್ದರೆ. 
ನಾವು ವಿಧ್ವಂಸಕ ಕಾರ್ಯಕ್ಕೆ ಎಡೆಗೊಡುವುದಿಲ್ಲ ಎಂದು ಹೇಳುತ್ತಾರೆ. 
ಇಂಥ ವ್ಯಕ್ತಿಗಳು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರುವ ತಮ್ಮ 
ಸಂಸ್ಥೆಯಲ್ಲಿ ಇರಬಹುದೆ 9” 

ಗಾಂಧೀಜಿಯವರ ಉತ್ತರ: 
“ಇಂಥ ವ್ಯಕ್ತಿಗಳನ್ನು ತಡೆಗಟ್ಟಲಾರೆವು ಎಂಬುದೇ ನನಗಿರುವ ಭಯ. 
ಅಂಥವರು ಬರದಿದ್ದರೇ ಒಳ್ಳೆಯದು.” 

ಶ್ನೆ :® 
“ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಜನತೆಯಲ್ಲಿ ಜಾಗೃತಿಯನ್ನು 
ಮೂಡಿಸಿ "ಕ್ರಾಂತಿಯನ್ನು (ನಿಮ್ಮ ದೃಷ್ಟಿಗೆ ಅನುಗುಣವಾದ ಸ ಸ 
ಅಹಿಂಸಾತ್ಮಕ ಕಾಂತಿಯನ್ನಲ್ಲ; ಜೀವಹತ್ಯಾವಿರಹಿತವಾದ ಆಂಶಿಕ 
ಅಹಿಂಸಾತ್ರ್‌ ಕ್ರಾಂತಿಯನ್ನು y "ಉಂಟುಮಾಡಬೇಕೆಂಬುದು ಕೆಲವರ ಇಚ್ಚೆ 
ಕಾರ್ಯಕರ್ತರಿಗೆ ಗೊತ್ತುಪಡಿಸಿರುವ ನೂಲುವಿಕೆ ಇವೇ ಮೊದಲಾದ 
ಕಡ್ಡಾಯದ ನಿಯಮಗಳನ್ನೇನೋ ಅವರು ಪಾಲಿಸುತ್ತಾರೆ. ಆದರೆ, 
ಇಷ್ಟರಿಂದಲೇ ಸ್ವಾತಂತ್ರ್ಯ ದೊರೆಯುತ್ತದೆಂದು ಅವರು ಭಾವಿಸುವುದಿಲ್ಲ 
ಅಂಥವರಿಗೆ ರಚನಾತ್ಮಕ ಕಾರ್ಯಕ್ರಮಗಳನ್ನುಳ್ಳ ತಮ್ಮ ಸಂಸ್ಥೆಯಲ್ಲಿ ಎಡೆ 
ದೊರೆಯುತ್ತದೆಯೆ?” 


(€L 


(€L 


ಅಪ್ರಸಿದ್ಧ ಪತ್ರವ್ಯವಹಾರ 


ಗಾಂಧೀಜಿಯವರ ಉತ್ತರ: 
“ಮೇಲೆ ಕಾಣಿಸಿರುವ ಉತ್ತರವೇ (ಅಂದರೆ, ನಾಲ್ಕನೆಯ ಪಕ್ತೆಗೆ ಕೊಟ್ಟಿರುವ 
ಉತ್ತರವೇ ಇದಕ್ಕೂ ಅನ್ವಯಿಸುತ್ತದೆ ಎಂದು ಭಾವಿಸಬೇಕು.” 


“ವಿಧ್ವಂಸಕ ಕಾರ್ಯಗಳನ್ನೆಸಗಿ ಅದಕ್ಕಾಗಿ ಭಾರಿ ಶಿಕ್ಷೆಗಳನ್ನು 
ಅನುಭವಿಸುತ್ತಿರುವಂಥ ವೃಕ್ಷಿಗಳನ್ನು ಅವರ ವಿಚಾರಧಾರೆಯಲ್ಲಿ ಯಾವುದೇ 
ಬದಲಾವಣೆ ಆಗಿರದಿದ್ದರೂ, ಬಿಡಿಸಲು ಪತ್ನಿಸಿದುವುದು ಕಾಂಗೆಸ್‌ ಪ್ರದ 
ಕರ್ತವೃ ಹೌದೆ ಅಥವಾ ಅಲೀ 7” 
ಗಾಂಧೀಜಿಯವರ ಉತ್ತರ: 
“ಬಿಡಿಸುವುದು ಒಂದು ರೀತಿಯಲ್ಲಿ ಕರ್ತವ್ಯವಾಗುತ್ತದೆ” 
ಶ್ನೆ ರ 
“ತಮ್ಮ ಹೇಳಿಕೆಯ ಮೂಲಕ ವಿಧ್ವಂಸಕ ಕಾರ್ಯಗಳನ್ನು ಖಂಡಿಸುವಲ್ಲಿ 
ತಾವ ತುಂಬ ಆತುರಪಟ್ಟಿ ಎಂಬುದು ಕೆಲವರ ಅಭಿಪ್ರಾಯ. ವಾಸ್ತವಾಗಿ 
ಕಾಂಗೆಸ್‌ ಪಕ್ಷದ ಬಹಿರಂಗ ಅಧಿವೇಶನದಲ್ಲಿ ತಾವು ಈ ಮಾತನ್ನು 
ಹೇಳಬೇಕಾಗಿತ್ತು ಇಂಥ ಕೆಲಸಗಳಲ್ಲಿ ತೊಡಗಿದ್ದ ಪಕ್ಷಿಗಳನ್ನು ತಾವು disown 
ಮಾಡಿದ್ದೀರಿ (ಅಂದರೆ ಅಂಥವರನ್ನು ತಮ್ಮವರೆಂದು ಭಾವಿಸದೆ ಹೋಗಿದ್ದೀರಿ 
ಅಥವಾ ಅವನನ್ನು ತ್ಯಜಿಸಿಬಿಟ್ಟಿದ್ದೀರಿ) ಎಂಬ ಅಭಿಪ್ರಾಯವೂ ಇದರಿಂದ 
ಮೂಡುತ್ತದೆ. ಇದು ಎಪ್ಟುವಟ್ಟ ಸರಿ ) ಏಕೆದರೆ ಆ ಹೇಳಿಕೆ ಘುವಾದ 
ಬಳಿಕ, ವಿದ್ವಂಸಕ ಕಾರ್ಯದಲ್ಲಿ ತೊಡಗಿದ್ದಂಥ ಸೆರೆಯಾಳುಗಳ ಕುಟುಂಬಕ್ಕೆ 
ನೆರವು ನೀಡುವುದನ್ನು ನಿಲ್ಲಿಸಿದ್ದಾರೆ” 
ಗಾಂಧೀಜಿಯವರ ಉತ್ತರ: 
“ನನ್ನ ಹೇಳಿಕೆಯನ್ನು ಟೀಕಾಕಾರರು ಎಚ್ಚರಿಕೆಯಿಂದ ಓದಿಲ್ಲ. ನಾನು 
ಖಂಡಿಸಿರುವುದು ಕೃತ್ವ್ಯವನ್ನೇ ಹೊರತು, ಕಾರ್ಯಕರ್ತರನ್ನಲ್ಲ ಕೃತ್ಯವನ್ನು... 
ಅ೦ದರೆ ಹಿಂಸೆಯನ್ನು... ಖಂಡಿಸಲೇಬೇಕು. ಕುಟುಂಬಕ್ಕೆ ಸೇರಿದ ವಕ್ಷಿಳಿಗೆ 
ನೆರವು ನೀಡುವಲ್ಲಿ ಯಾವುದೇ ಅಡ್ಡಿಯುಂಟಾಗಬಾರದು.” 


(€L 


“ಗಾಂಧೀವಾದಿಗಳೆಂದು ಹೇಳಲಾಗಿರುವ ಕೆಲವು ವಹಾರಾಷ್ಟ್ರೀಯರು ತಮ್ಮ 
ಭಾಷಣಗಳಲ್ಲಿ ಹಾಗೂ ಚರ್ಚೆಗಳಲ್ಲಿ ವಿಧ್ವಂಸಕ ಕಾರ್ಯವನ್ನು 
ಖಂಡಿಸುತ್ತಿರುವುದರ ಜೊತೆಗೆ ಅಂಥವರನ್ನು ಅಪಹಾಸ್ಕಮಾಡಲೂ 
ತೊಡಗಿದ್ದಾರೆ. ಇದರಿಂದ ಯುವಕರ ಮನಸಿಗೆ ನೋವಾಗುತ್ತಿದೆ. ತಾವ 
ಈ ಅಪಹಾಸ್ಸವನ್ನು ನಿಲ್ಲಿಸಲು ಇಚ್ಛಿಸುವುದಿಲ್ಲವೆ 9” 


೫೩ 


೫೪ ಗಾಂಧೀಜಿ -- ನಾನು ಕಂಡಂತೆ 


ಗಾಂಧೀಜಿಯವರ ಉತ್ತರ: 
“ಅಪಹಾಸ್ಯವನ್ನು ನಾನು ಹೇಗೆ ತಾನೆ ನಿಲ್ಲಿಸಲಿ ? ಅಪಹಾಸ್ಥವನ್ನು ನಿಲ್ಲಿಸುವ 
ಸರಿಯಾದ ಮಾರ್ಗವೆಂದರೆ ಅದರತ್ವ ಗಮನವನ್ನೇ ಕೊಡದಿರುವುದು.” 
ತಮ್ಮ ಈ ಉತ್ತರಗಳ ಕೊನೆಯಲ್ಲಿ ಗಾಂಧೀಜಿ ಹೀಗೆ ಬರೆದಿದ್ದರು: 
“ಅಪೂರ್ಣವೆಂದೆನಿಸಿದರೆ ಮತ್ತೆ ಕೇಳು ; ಆದರೆ, ಮತ್ತೆ ಮತ್ತೆ ಓದಿದಾಗ 
ಇವು ಅಪೂರ್ಣವೆನಿಸಲಾರವ್ರ” 
ಮೋ. ಕ. ಗಾಂಧೀ 
ಇಂದು ಆ ಉತ್ತರಗಳನ್ನು ಓದಿದಾಗ, ಅವುಗಳಿಂದ ನನ್ನ ಎಲ್ಲ 
ಅನುಮಾನಗಳೂ ದೂರವಾಗಿಬಿಡಬೇಕಾಗಿತ್ತು ಎಂದು ನನಗನ್ನಿಸುತ್ತದೆ. 
ಆದರೆ ಅಂದು ಈ ಉತ್ತರಗಳಿಂದ ನನ್ನ ಮನಸ್ಸು ಸಂತೃಪ್ಪವಾಗಿರಲಿಲ್ಲ. 
ಆದ್ದರಿಂದ, ಅವರ "ಮತ್ತೆ ಕೇಳು' ಎಂಬ ವಾಕ್ಕಾಂಶವನ್ನೇ ಬಲವಾಗಿ 
ಹಿಡಿದುಕೊಂಡು ೨೯-೨-೪೫ರಂದು ಅವರಿಗೆ ಕಗೆ ಕಾಣಿಸಿದುವ ಪತ್ರವು 
ಬರೆದೆ. 


el 
(6 
9» 


ರಾ 
೨೬೨-೧೯೪೫ 

ಫೂಜ್ಯ ಶ್ರೀ ಬಾಪೂಜಿ, 
ನನ್ನ ಪ್ರಶ್ನೆಗಳಿಗೆ ತಾವು ಕೊಟ್ಟಿರುವ ಉತ್ತರಗಳನ್ನು ನಾನು 
ಎಚ್ಚರಿಕೆಯಿಂದ ಓದಿದ್ದೇನೆ. ಅವುಗಳಿಂದ ವಿಧ್ವಂಸಕ ಕಾರ್ಯಗಳಲ್ಲಿ 
ಸ್ವಲ್ಪವಟ್ಟನ ಶ್ರಜ್ಞೆಯನ್ನಾಗಲಿ, ಮೋಹವನ್ನಾಗಲೀ ಇಟ್ಟುಕೊಂಡಿರುವ ವ್ಯಕ್ತಿ 
ರಚನಾತ್ಮಕ ಕಾರ್ಯಗಳ ಹೊಣೆಯನ್ನು ಹೊತ್ತಿರುವಂಥ ತಮ್ಮ ಸಂಸ್ಥೆಗಳಲ್ಲಿ 
ಇರಕೂಡದು ಎಂಬ ತೀರ್ಮಾನಕ್ಕನಾನು ಬಂದಿದ್ದೇನೆ. ನೈತಿಕ ದೃಷ್ಟಿಯಿಂದ 

ಅಂಥವನು ಇರಕೂಡದು. ನನ್ನ ಈ ತೀರ್ಮಾನ ಸರಿಯೆ ? 

ನನ್ನ ಒಂದು ಪ್‌ ಹೀಗಿತ್ತು : 
“ವಿದ್ವಂಸಕ ಕಾರ್ಯಗಳನ್ನೆಸಗಿ ಅದಕ್ಕಾಗಿ ಭಾರಿ ಶಿಕ್ಷೆಗಳನ್ನು 
ಅನುಭವಿಸುತ್ತಿರುವಂಥ ವ್ಯಕ್ತಿಗಳನ್ನು - ಅವರ ವಿಚಾರಧಾರೆಯಲ್ಲಿ 
ಯಾವುದೇ ಬದಲಾವಣೆ ಆಗಿರದಿದ್ದರೂ-ಬಿಡಿಸಲು ಪ್ರಯತ್ನಿಸುವುದು 
ಕಾಂಗೆಸ್‌ ಪದ ಕರ್ತವ್ಯ ಹೌದೆ ಅಥವಾ ಅಲ್ಲವೆ?” ಇದ್ಕೆ ತಾವ ಈ ರೀತಿ 
ಉತ್ತು ಕೊಟ್ಟಿದ್ದೀರಿ : “ಬಿಡಿಸುವುದು ಒಂದು ರೀತಿಯಲ್ಲಿ ಕರ್ತವ್ಯವಾಗುತ್ತದೆ” 
ಇದನ್ನು ನಾನು ಸರಿಯಾಗಿ ಅರ್ಥಮಾಡಿಕೊಳ್ಳಲಾರದೆ ಹೋಗಿದ್ದೇನೆ. ಈ 
ಪ್ರೌಯನ್ನು ಹಾಕಲು ಬೇರೊಂದು ಕಾರಣವೂ ಇತ್ತು ಅದೇನೆಂದರೆ, 


ಅಪ್ರಸಿ 


ದ ಪತ್ರವ್ಯವಹಾರ 
ದುನ್‌ 


ಇನ್ನೂ ವಿಚಾರಣೆಗೆ ಒಳಪಟ್ಟಿರುವಂಥ (1001-1101 ವ್ಯಕ್ತಿಗಳನ್ನು 
ಬಚಾಯಿಸಿಕೊಳ್ಳಲು ಕಾಂಗೆಸ್‌ ಪಕ್ಷದ ಕಾರ್ಯಕರ್ತರು ಹಿಂದಿನಂತೆ 
ಪ್ರಯತ್ನಿಸುತ್ತಿಲ್ಲ. ಏಕಂದರೆ, ತಾವು ಖಂಡಿಸಿರುವಂಥ ಕಾರ್ಯಗಳಲ್ಲಿ 
ತೊಡಗಿದ್ದಂಥ ವ್ಯಕ್ತಿಗಳನ್ನು ಬಚಾಯಿಸಿಕೊಳ್ಳುವುದು ತಮ್ಮ ತತ್ತ್ಯಕ್ಷಿ 
ಎರುದ್ಧವಾಗುತ್ತದೆಂದು ಅವರು ಭಾವಿಸಿದ್ದಾರೆ. ಆದ್ದರಿಂದ, ಈ ಪನ್ನೆಯ 
ಮೇಲಿ ತಾವ್ರ ದಯವಿಟ್ಟ ಹೆಚ್ಚಿ ಬಿಳನನ್ನು ಚಲೇಕ. ಸರ್ಕಾರಿ ಅಧಿಕಾರಗಳ 
ಮೇಲೆ ಬಾಂಬನ್ನು ಎಸೆದ ಅಥವಾ ಅವರನ್ನು ದರೋಡೆ ಮಾಡಿದಂಥ 
ವ್ಯಕ್ತಿಗಳೂ ಇದರಲ್ಲಿ ಸೇರಿ ಕೊಳ್ಳುತ್ತಾರೆಂಬುದನ್ನು ದಯವಿಟ್ಟು ಗಮನಿಸಿ. 


ಈಗ ನಾನು ಇತರ ಪೆಗಳನ್ನು ಮಂದಿರಿಸುತ್ತೇನೆ : 


ಪ್ರಶ್ನೆ :೧ 


೧೯೪೨ರಲ್ಲಿ ನಡೆದ ಆಂದೋಳನ ಕಾಂಗ್ರೆಸ್‌ ಪಕ್ಷದ 
ಆ೦ದೋಳನವಾಗಿರಲಿಲ್ಲವೆಂದು ತಾವು ಹೇಳುತ್ತೀರಿ. ಹಾಗಿದ್ದರೆ ಆ 
ಆಂದೋಳನ ಯಾರದ್ದು? ಏಕೆಂದರೆ ಕಾಂಗೆಸ್‌ ಪ್ರದ ಕಾರ್ಗಕಾರಿ ಸಮಿತಿ 
ಅಥವಾ ಅಖಿಲ ಭಾರತೀಯ ಕಾಂಗ್ರೆ ಸಮಿತಿಯವರು ವಿಧಿವತ್ತಾಗಿ ಈ 
ಆಂದೋಳವನ್ನು ಆರಂಭಿಸದಿದ್ದರೂ, ಇದರಲ್ಲಿ ಭಾಗವಹಿಸಿದ ಶೇ. ೮೦ 
ಅಥವಾ ೯೦ರಷ್ಟು ವಂದಿ ಕಾಂಗೆಸಿಗರೇ ಆಗಿದ್ದರು. ಹೀಗಾಗಿ, ನೈತಿಕ 
ದೃಷ್ಟಿಯಿಂದ ನಾವು ಆ ಜವಾಬ್ದಾರಿಯನ್ನು ಕೊಡವಿಕೊಳ್ಳಲಾಗುವುದಿಲ್ಲುಂದು 
ನಾನು ಭಾವಿಸಿದ್ದೇನೆ. ತಾವು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿ. 


ಪ್ರಶ್ನೆ: ೨ 


ತಾವು ವಿದ್ಜುಸಕ ಕಾರ್ಯಗಳನ್ನೇನೋ ಖಂಡಿಸಿದ್ದೀರಿ. ಆದರೆ ಆ ಹೊತ್ತಿನಲ್ಲಿ 
ಹೊರಗೆ ಉಳಿದಿದ್ದ ವ್ಯಕ್ತಿಗಳು ಏನು ಮಾಡಬೇಕಾಗಿತ್ತೆಂಬುದನ್ನು ತಾವು 
ತಿಳಿಸಿಲ್ಲ ತಮ್ಮಿಂದ ಮಾರ್ಗದರ್ಶನ ದೊರೆಶಿಲ್ಲವೆಂಬ ಕಾರಣವನ್ನೇ ಮುಂದೆ 
ಮಾಡಿಕೊಂಡು, ಅವರು ಕೃಕಹೊಂಡು ತೆಪಗೆ ಕುಳಿತಿರಬೇಕಿತ್ತೆ ಅಥವಾ 
ಚರಕಾ ಇಟ್ಟುಕೊಂಡು ನೂಲುತ್ತ ಕುಳಿತಿರಬೇಕಿತ್ತೆ ಅಥವಾ ಕೈಕಾಗದವನ್ನು 
ತಯಾರಿಸುವುದರಲ್ಲಿ ನಿರತರಾಗಿರಬೇಕಿತ್ತೆ? ಏಕೆಂದರೆ, ಇದು ಜೈಲುಗಳನ್ನು 
ತುಂಬುವ ಸಮಯವಲ್ಲ ಎಂದು ತಾವು ಹೊಳಿದ್ದಿರಿ. ಜೊತೆಗೆ ಅಹಿಂಸಾತ್‌ 
ಮಾರ್ಗದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಬುದರ ಸುಸ್ಪಪ್ಪ ಕಲ್ಪನೆ ಜನರಿಗೆ 
ಇರಲಿಲ್ಲ; ಅಷ್ಟೊಂದು ಶಕ್ತಿಯೂ ಅವರಲ್ಲಿ ಇರಲಿಲ್ಲ ಹೀಗಿರುವಾಗ, 
ಯಾವ ಕಾರ್ಯದಿಂದ ಅವರು ತಮ್ಮನ್ನು ಸಂತುಷ್ಠಗೊಳಿಸಬಹುದಾಗಿತು? 
ತಮಗೆ ಆದರಣೀಯರಾಗಿರುವಂಥ ನಾಯಕರ ಬಿಡುಗಡೆಗೆ ಯತ್ನಿಸುವುದು 
ಅವರ (ಅಂದರೆ ಜನತೆಯ) ಕರ್ತವ್ಯವಾಗಿತ್ತೇ ಇಲ್ಲವೆ? 


೫೫ 


೫೬ ಗಾಂಧೀಜಿ -- ನಾನು ಕಂಡಂತೆ 


(€L 
ಇಡಿ 


೩ 
ಹಾಗಿದ್ದಲ್ಲಿ ರಚನಾತ್ಮಕ ಕಾರ್ಯಗಳಲ್ಲಿ ನಿರತರಾಗಿದ್ದಂಥ ವೃಕ್ಷಿಗಳು ಕೆಲವು 
ದಿವಸಗಳವರೆಗಾದರೂ ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ, ಈ 
ಆಂದೋಳನದಲ್ಲಿ ಧಮುಕಬೇಕಾಗಿತ್ತಲವೆ 9 ರಚನಾತ ಕಾರ್ಯ ಹಾಗೂ 
ರಾಜಕೀಯ ಕಾರ್ಯಗಳ ನಡುವೆ ಯಾವುದೇ ಬಗೆಯ ನೇರ ಸಂಬಂಧ 
ಇರಲೇಬಾರದೆ 9 ರಚನಾತ್ಮಕ ಕಾರ್ಯಗಳಲ್ಲಿ ತೊಡಗಿರುವ ವ್ಯಕ್ತಿಗಳು 
ಕಾಂಗ್ರೆಸ್‌ ಪಕ್ಷದ ದೈನಂದಿನ ಕಾರ್ಯಗಳಲ್ಲಿ ಸಿಲುಕಿ 
ಕೊಳ್ಳಬಾರದೆಂಬುದೇನೋ ಸರಿ. ಆದರೆ, ರಾಷ್ಟ್ರವ್ಯಾಪಿ ಆಂದೋಳನದ 
ಸಮಯದಲ್ಲಿಯೂ ಅವರು ಕಾಂಗ್ರೆಸ್‌ ಪಕ್ಷದ ಕಾರ್ಯಕರ್ತರೊಡನೆ 
ಹೊಯ್‌-ಕಯ್ಯಾಗಿ, ಸರಿದೊರೆಯಾಗಿ ಭಾಗವಹಿಸಬಾರದೆ 9 
ಇವುಗಳಿಗೆ ತಾವು ಪತ್ರರೂಪದಲ್ಲಿ ಉತ್ತರವನ್ನು ಕೊಟ್ಟರೆ, ನನಗೆ ತುಂಬ 
ಆನಂದವಾಗುತ್ತದೆ. 
ವನಿತ 
ಶ್ರೀಪಾದನ ಗೌರವಪೂರ್ವಕ ನಮಸ್ಥಾರಗಳು 


ನಾನು ಕೋರಿದ್ದಂತೆಯೇ, ಗಾಂಧೀಜಿಯವರು ನನ್ನ ಈ ಪಠ್ಯ ಪತದ ರೂಪದಲ್ಲಿಯೇ 
ಉತ್ತರವನ್ನು ಕೊಟ್ಟರು. ತಮ್ಮ ಉತ್ತರಗಳೊಂದಿಗೆ ನನ್ನ ಪತ್ರವನ್ನು ಹಿಂದಿರುಗಿಸುವಾಗ 
ಅದರ ಮೇಲೆ ಸ್ವತಃ ತಮ್ಮ ಕೈಯಿಂದಲೇ ಈ ರೀತಿ ಬರೆದಿದ್ದರು : “ಆ ನಾಣಾವಟೀ 
ಭಾಈನೇ ಮೋಕಲೀ ದೇವುಂ. ಜವಾಬನೀ ನಕಲ್‌ ರಾಖೋ” (ಅಂದರೆ, “ಇದನ್ನು 
ನಾಣಾವಟೀ ಭಾಈ ಅವರಿಗೆ ಕಣಹಿಸಿಕೂಡಿ. ಉತ್ತರದ ನಕಲನ್ನು ಇರಿಸಿಕೊಳ್ಳಿ? ಈ ಪತ್ರ 
ವ್ಯವಹಾರಕ್ಕೆ ಗಾಂಧೀಜಿಯವರು ತುಂಬ ಮಹತ್ವ ಕೊಟ್ಟಿದ್ದರೆಂಬುದು ಇದರಿಂದ 
ಸ್ಪಷ್ಟವಾಗುತ್ತದೆ. ಅವರ ಸೂಚನೆಯಂತೆ ಉತ್ತರದ ನಕಲನ್ನು ಇಟ್ಟುಕೊಂಡಿದ್ದಿರಬೇಕು ; 
ನನಗೆ ತಿಳಿದ ಮಟ್ಟಿಗೆ ನನ್ನ ಪತ್ರಗಳ ನಕಲನ್ನು ತಯಾರಿಸಿಕೊಂಡಿರಲಿಲ್ಲ ನನ್ನ ಪ್ರ್ರಗಳು 
ಇಲ್ಲದೆ ಹೋದಲ್ಲಿ, ಗಾಂಧೀಜಿಯವರ ಉತ್ತರಗಳನ್ನು ಅರ್ಥೈಸುವುದು 
ಸುಲಭವಲ್ಲವೆಂಬುದೇನೋ ಸ್ಪಪ್ಪ 


ಗಾಂಧೀಜಿಯವರ ಉತ್ತರ : 
ಸೇವಾಗಾಮ 
೧-೨-೧೯೪೫ 
ಚಿರಂಜೀವಿ ಶ್ರೀಪಾದ, 
ಮತ್ತೊಬ್ಬರು ದಾರಿ ತಪ್ಪಿದರು ಎಂದರೆ ಅವರ ಬಗ್ಗೆ ಯಾರಾದರೂ ಏನು 


ಅಪ್ರಸಿ 


ಪತ್ರ: 


ದ ಪತ್ರವ್ಯವಹಾರ 
ದುನ್‌ 


ತಾನೆ ಮಾಡಲು ಸಾಧ್ಯ ? ಯಾರಾದರೂ ಬೆಂಬಲವಾಗಿ ಇದ್ದಲ್ಲಿ ಅವರ 
ಕೈನಡೆದೇ ನಡೆಯುತ್ತದೆ. "ಒಂದು ರೀತಿಯಲ್ಲಿ' ಎಂಬುದರ ಅರ್ಥ ಇಷ್ಟೆ 
ಕಾಂಗೆಸ್‌ ಪಕ್ಷ ಭಿಕ್ಷೆ ಬೇಡುವುದಿಲ್ಲ. 

ಕಾಂಗೆಸ್‌ ಪಜ್ಞೆ ಸೇರಿದವರೇ ಆಂದೋಳನವನ್ನು ನಡೆಸಿದ್ದರೂ, 
ಈ ಆಂದೋಳನ ಕಾಂಗ್ರೆಸ್‌ ಪ್ರದ್ಧಾಗಿರಲಿಲ್ಲ ೭ ೮ (ಆಗಸ್ಟ್‌ ೧೯೪೨)ರ 
ಭಾಷಣಗಳು ಹಾಗೂ ಗೊತ್ತವಳಿಗಳು ಇದಕ್ಕೆ ಸಾಕ್ಷಿ ಆಂದೋಳನವನ್ನು 
ನಾನೇ ಪ್ರಾರಂಭಿಸಬಹುದಾಗಿತ್ತು ಆದರೆ ನಾನು ಯಾವ ಎಧದಲ್ಲೂ 
ಹಾಗೆ ಮಾಡಲಿಲ್ಲ ತಪ್ಪ ಕಲನೆಯೇನೋ ಉಂಟಾಯಿತು. ಆದರೆ, 
ಅದರಿಂದ ಆದದ್ದಾದರೂ ಏನು? ಮೌಲಾನಾ ಅಬುಲ್‌ ಕಲಾಮ್‌ ಏನು 
ಹೇಳಿದ್ದಾರೆಂಬುದನ್ನು ನೋಡು. ಜೈಲುಗಳನ್ನು ತುಂಬಬಾರದೆಂಬ 
ನಿಷೇಧೇನೂ ಇರಲಿಲ್ಲ ; ಹಿಂಸಾಚಾರಕ್ಕೆ ನಿಷೇಧುತ್ತು , ಅಷ್ಟೆ 
ರಚನಾತ್ಮಕ ಕಾರ್ಯಗಳ ಬಗ್ಗೆ ನಾನು ಸಾಕಷ್ಟು ಬರೆದಿದ್ದೇನೆ. 
ಸೂಚನೆಯೊಂದನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದೇನೆ. ಎಲ್ಲರೂ ನಿಮಗೆ ನೀವೇ 
ನಾಯಕರಾಗಿ; ಆದರೆ ನಿಮಗೆ ಮಾತ್ರ ನಾಯಕರಾಗಿ. 

ಬಾಪೂಜಿಯ ಆಶೀರ್ವಾದಗಳು 
ಈ ಪತ್ರದಲ್ಲಿ ಬರೆದಿದ್ದ ಗಾಂಧೀಜಿಯವರ ಒಂದು ವಾಕ್ಯ - "ಕಾಂಗೆಸ್‌ 
ಪಕ್ಷ ಭಿಕ್ಷೆ ಬೇಡುವುದಿಲ್ಲ' ಎ೦ಬ ವಾಕ್ಯ-ನನ್ನ ಹೃದಯದಲ್ಲಿ 
ಅಂಕಿತಗೊಂಡಿತು. ಗಾಂಧೀಜಿಯವರ ಈ ಅಪೇಕ್ಷೆಯನ್ನು ಕಾಂಗೆಸಿಗರು 
ಎಂದಾದರೂ ಈಡೇರಿಸಿದ್ದಾರೆಯೆ ಎಂಬ ಪ್‌ ಆಗಾಗ್ಗೆ ನನ್ನ ಮನಸಿನಲ್ಲಿ 
ಮೂಡುತಿರುತ್ತದೆ. 
ಗಾಂಧೀಜಿಯವರ ಈ ಪತ್ರವೂ ನನಗೆ ಸಮಾಧಾನವನ್ನು ತಂದುಕೊಡಲಿಲ್ಲ 
ಹೀಗಾಗಿ, ನಾನು ಅವರಿಗೆ ಮತ್ತೊಂದು ಪತ್ತವನ್ನು ಬರೆದೆ. ಆ ಪತ್ರ 
ಹೀಗಿತ್ತು: 
೪ 


ರಾ 
೧೩೨-೧೯೪೫ 


ಫೂಜ್ಯ ಶ್ರೀ ಬಾಪೂಜಿ, 


ನನ್ನ ಪಕೆಗಳಿಗೆ ತಾವು ಎಷ್ಟು ಸಂಕ್ಷಿಪ್ತವಾದ ಉತ್ತರಗಳನ್ನು ಕೊಟ್ಟೀರೆಂದರೆ 
ಮತ್ತಪ್ಪು ಪ್ಲೆಗಳನ್ನು ಹಾಕಿ ತಮ್ಮನ್ನು ತೊ೦ದರೆಪಡಿಸಬೇಕೆಂಬ ಉತ್ಸಾಹವೇ 
ಈಗ ಬತ್ತಹೋಗಿದೆ 

ಆದರೆ, ನಿಮ್ಮ ಉತ್ತರಗಳಿಂದಲೇ ಉದ್ಭವಿಸಿರುವ ಪಶ್ಲೆಗಳನ್ನು ಕೇಳದೆ 


೫೭ 


೫೮ 


€L 
et 


ಗಾಂಧೀಜಿ -- ನಾನು ಕಂಡಂತೆ 


ವಿಧಿಯಿಲ್ಲ ಹೀಗಾಗಿ, ಕೇಳುತ್ತಿದ್ದೇನೆ. 
ವಿದ್ವಂಸಕ ಕಾರ್ಯಗಳಲ್ಲಿ ತೊಡಗಿರುವ ಬಗ್ಗೆ ತಾವು ಹೀಗೆ ಹೇಳಿದ್ದೀರಿ: 
“ಯಾರಿಗೆ ನಷ್ಟವನ್ನು ಉಂಟುಮಾಡಿದ್ದಾರೋ ಅವರಿಗೆ, ಸಾಧ್ಯವಾದಲ್ಲಿ 
ನಷ್ಟವನ್ನು ತುಂಬಿ ಕೊಡಲಿ”. ಸರ್ಕಾರಿ ಆಸ್ತಿಪಾಸ್ತಿಗಳಿಗೆ ಜನ ಎಷ್ಟು 
ನಪ್ಪವನ್ನುಂಟುವಾಡಿದ್ದಾರೋ ಅಷ್ಟನ್ನೂ ಜನ ತುಂಬಿಕೊಡಬೇಕ ಎಂಬುದು 
ತಮ್ಮ ಈ ಹೇಳಿಕೆಯ ಅರ್ಥವಲ್ಲ ತಾನೆ ? ಸರ್ಕಾರವೇ ಬಲವಂತವಾಗಿ 
ನಪ್ಪ-ಪರಿಹಾರವನ್ನು ವಸೂಲು ಮಾಡಿರುವಂಥ ಸಂದರ್ಭಗಳಲ್ಲಿ ಏನು 
ಮಾಡಬೇಕು ? ಏಕೆಂದರೆ ಬಹುಮಟ್ಟಿಗೆ ಎಲ್ಲೆಡೆಗಳಲ್ಲಿಯೂ ಸರ್ಕಾರ 
ಸಾಮೂಹಿಕ ಜಲ್ಮಾನೆಯನ್ನು ವಿಧಿಸಿ ನಷ್ಟವನ್ನು ತುಂಬಿಕೊಂಡಿದೆ. 
ನೀವು ಜೈಲಿಗೆ ಹೋದ ಬಳಿಕ ಜನ ಏನು ಮಾಡಬೇಕಾಗಿತ್ತು ಎಂಬುದನ್ನು 
ತಾವು ಸ್ಪಷ್ಟವಾಗಿ ಹೇಳಿಲ್ಲ. ಏನು ಮಾಡಿದ್ದರೆ ನಮ್ಮ ಆಂದೋಳನ 
ಯಶಸ್ವಿಯಾಗುತ್ತಿತ್ತು 9 
ರಚನಾತ್ಮಕ ಕಾರ್ಯಗಳಲ್ಲಿ ತೊಡಗಿರುವಂಥ ವ್ಯಕ್ತಿಗಳು ಈ ಬಗೆಯ 
ಸಾಮೂಹಿಕ ಆ೦ದೋಳನದಲ್ಲಿ ಭಾಗಮಿಸಬೇಕೆ ಅಥವಾ ಬೇಡವೆ ಎಂದು 
ನಾನು ಪಕ್ನಿಸಿದ್ದೆ. ಇದಕ್ಕೆ ಉತ್ತರವಾಗಿ, “ರಚನಾತ್ಮಕ ಕಾರ್ಯಗಳ ಬಗ್ಗೆ 
ನಾನು ಸಾಕಪ್ಪು ಬರೆದಿದ್ದೇನೆ” ಎಂದು ಮಾತ್ರ ತಾವ ತಿಳಿಸಿದ್ದೀರಿ. ನಾನು 
ಇದುವರೆಗೆ ಓದಿರುವ ನಿಮ್ಮ ಸಾಹಿತ್ಯದಿಂದ ನನ್ನ ಈ ಪ್ನೆಗೆ ಸರಿಯಾದ 
ಉತ್ತರ ನನಗೆ ಹೊಳೆದಿಲ್ಲ ಆದ್ದರಿಂದ, ಇದಕ್ಕೆ ನಿಮ್ಮಿ೦ದ ಸಂಕ್ಷಿಪ್ತವಾದ 
ಉತ್ತರವನ್ನು ಅಪೇಕ್ಷಿಸುತ್ತೇನೆ. 
ಇನ್ನು ಎರಡು-ಮೂರು ತಿಂಗಳವರೆಗೆ ತಮ್ಮನ್ನು ಭೆಟ್ಟಿಯಾಗುವುದು 
ಸಾಧ್ಯವಿಲ್ಲವೆ ಇರುವುದರಿಂದ ತವೆ ತೊಂದರೆ ಕೊಡುತ್ತಿದ್ದೇನೆ ದಯವಿಟ್ಟು 
ಕಿಸಿ. 
ಸೇವಕ 
ಶ್ರೀಪಾದನ ಗೌರವಪೂರ್ವಕ ನಮಸ್ವಾರಗಳು 


ಇದಕ್ಕೂ ದಯವಿಟ್ಟು ಪತ್ರರೂಪದಲ್ಲಿಯೇ ಉತ್ಪುಸಿ. 
ಈ ಪತ್ರವ್ಯವಹಾರವನ್ನು ನಾನು ನನ್ನ ಹತ್ತಿರದ ಮಿತಿಗೆ ತೋರಿಸಿದ್ದೇನೆ. 
ಇದಕ್ಕೆ ತಮ್ಮ ಆಕ್ಷೇಪವಿಲ್ಲವಷ್ಟೆ ? ಅವರಲ್ಲಿ ಯಾರಾದರೂ ಇದನ್ನು ಘಟಿಸ 
ಬಯಸಿದರೆ, ಅನುವತಿ ಕೊಡಬಹುದಷ್ಟೆ? 

3 


ಅಪ್ರಸಿದ್ಧ ಪತ್ರವ್ಯವಹಾರ ೫೯ 


ಗಾಂಧೀಜಿಯವರ ಉತ್ತರ : 
ಸೇವಾಗಾಮ 
೧೮-೩-೧೯೪೫ 
ಚಿರಂಜೀವಿ ಶ್ರೀಪಾದ 

ನನ್ನ ಬರೆಹಗಳಲ್ಲಿ ಉತ್ತರವಿದೆ ಎಂದು ನನಗನ್ನಿಸುತ್ತದೆ. ಆದರೆ ಅದನ್ನು 
ಮರೆತುಬಿಡು. "ಯಾರಿಗೆ' ಎಂಬುದರ ಅರ್ಥ ಖಾಸಗಿ ಗೃಹಸ್ಥರು ಎಂದು. 
ಸರ್ಕಾರ ತನಗಾಗಿರುವ ನಷ್ಠ ನೂರು ವಡಿ ದಂಡವನ್ನು ವೂಲುವಾಡಿದೆ. 
ನಾವು ಒಂದು ರೀತಿಯಲ್ಲಿ ಮಾತ್ರವೆ ಈ ಸೇಡನ್ನು ತೀರಿಸಿಕೊಳ್ಳೋಂ- 
ಅಂದರೆ ಸ್ವರಾಜ್ಯ ಪಡೆಯುವ ಮೂಲಕ. 
ನಾನು ಜೈಲಿಗೆ ಹೋದ ಬಳಿಕ ಏನು ಮಾಡಬೇಕೆಂಬುದರ ವಿವರಣೆಯನ್ನು 
ಆಗಸ್ಟ್‌ ೭ರ ನನ್ನ ಭಾಷಣಗಳಲ್ಲಿ ಕೊಟ್ಟಿದ್ದೆ. ಹದಿನಾಲ್ಕು ರಚನಾತ್ಮಕ 
ಕಾರ್ಯಕಮಗಳಂತೂ ಇದ್ದೇ ಇವೆಯಲ್ಲ ಸೋಲು-ಗೆಲುವು ದೇವರಿಗೆ 
ಬಿಟ್ಟಿದ್ದು ಎಲ್ಲರೂ ಆ ಕಾರ್ಯಕಮವನ್ನು ಅಂಗೀಕುಸಿದ್ದರೆ ಇಷ್ಟು ಹೊತ್ತಿಗೆ 
ನವಗೆ ಸ್ಟರಾಜ್ಯ ಲಭ್ಯವಾಗುತ್ತಿತೆಬುದು ಇಂದೂ ನನ್ನ ನಂಬಿಕೆಯಾಗಿದೆ. 
ರಚನಾತ್ಮಕ ಕಾರ್ಯಕ್ರಮದ ಬಗ್ಗೆ ನಾನು ಸಾಕಪ್ಪು ಬರೆದಿದ್ದೇನೆ. 
ನನ್ನ ಪತ್ರವನ್ನು ನಿಮ್ಮ ಯಾವ ಮಿತುಗಾದರೂ ತೋರಿಸಬಹುದು. ಆದರೆ, 
ಪಘೆಗಳಿಗಾಗಿ ನಾನು ಬರೆಯುತ್ತಿಲ್ಲ ಇದರಲ್ಲಿ ಗುಟ್ಟ ಮಾಡುವಂಥದೇನೂ 
ಇಲ್ಲ ; ಆದರೆ ವಾಚಕ ವರ್ಗ ಇಷ್ಟರಿಂದಲೇ ಎಲ್ಲವನ್ನೂ 
ಅರ್ಥಮಾಡಿಕೊಳ್ಳಲಾರದು. 

ಬಾಪೂ ಆಶೀರ್ವಾದ. 


kkk 


ಇದಾದ ತರುವಾಯ ಗಾಂಧೀಜಿಯವರೊಡನೆ ಯಾವುದೇ ಮಹತ್ವದ 
ಪತ್ತವವಹಾರವನ್ನೂ ನಾನು ನಡೆಸಲಿಲ್ಲ ಅಂಥ ಯಾವ ಅಗತ್ಯವೂ ಇರಲಿಲ್ಲ ಮುಂದೆ 
ತಮ್ಮ ಹತ್ಯೆಯಾಗುವವರೆಗೆ ಗಾಂಧೀಜಿಯವರು ದೊಡ್ಡ ದೊಡ್ಡ ಕೆಲಸಗಳಲ್ಲಿ ತುಂಬ 
ಮಗ್ನರಾಗಿದ್ದರು. ಹೀಗಾಗಿ, ಅವರ ಸಮಯವನ್ನು ಕಬಳಿಸುವುದು ನನಗೆ ಉಚಿತವೆಂದು 
ತೋರಲಿಲ್ಲ ಬಹುಶಃ ಈ ಕಾರಣದಿಂದಾಗಿಯೇ ಗಾಂಧೀಜಿಯವರು ತಮ್ಮ ಸ್ಪಹಸದಿಂದ 
ಬರೆದಿರುವ ಈ ಮೂರು ಪಗಳು ನನಗೆ ಅತ್ಸಂತ ಅಮೂಲ್ಯಮಿಸಿವೆ. 


೬೦ ಗಾಂಧೀಜಿ -- ನಾನು ಕಂಡಂತೆ 


೧೫. ನನ್ನ ಧಾರ್ಟ್ಯ 


೧೯೪೫ನೆಯ ಸಾಲಿನಲ್ಲಿ ನಡೆದ ಸಂಗಶಿ. ವರ್ಧಾದ ಹಿಂದೂಸಸ್ತು ಪುಕಾರ ಸಭಿಯ 
ಕಾರ್ಯಾಲಯದಲ್ಲಿ ನಾನು ಆಗ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದೆ. 
ಗಾಂಧೀಜಿಯವರು ಆ ಸ೦ಸ್ಥೆಯ ಅಧ್ಯಕ್ಷರಾಗಿದ್ದರು. ಹೀಗಾಗಿ, ಸಂಸ್ಥೆಯ ಕಿಲಸಗಳಿಗೆ 
ಸಂಬಂಧಿಸಿದಂತೆ ಅನೇಕ ಸ ಸಲಿ ಅವರ ಬಳಿಗೆ ಹೋಗಬೇಕಾಗುತ್ತಿತ್ತು 

“ಹಿಂದೂಸ್ತಾನಿ'ಯಲ್ಲಿ ಹಿಂದೀ ಮತ್ತು ಉರ್ದೂ ಈ ಎರಡೂ ಭಾಷೆಗಳ ಹಾಗೂ 
ಶೈಲಿಗಳ ಸಮಾವೇಶ ಕಾಣದೊರೆಯುತ್ತದೆ. ಹೀಗಾಗಿ ಈ ಎರಡೂ ಭಾಷೆಗಳ ಪಶಿನಿಧಿಗಳನ್ನು 
ಅಥವಾ ಅವುಗಳಲ್ಲಿ ಪರಿಶ್ರಮವಿರುವವರನ್ನು ಈ ಸಂಸ್ಥೆಯಲ್ಲಿ ಕೆಲಸಕ್ಕೆ ಆಯಲಾಗುತ್ತಿತ್ತು 
ಅವರಲ್ಲಿ ಹಿಂದೀವಾಲಾಗಳು ಸ್ವಲ್ಪ ಉದಾಸೀನರೋ ಅನ್ನಮನಸ್ಸರೋ ಆಗಿರುತ್ತಿದ್ದರು; 
ಉರ್ದೂ-ಪೇಮಿಗಳು ವಿಶೇಷ ಉತ್ಸಾಹ ತೋರುತ್ತಿದ್ದರು. ಇದರ ಪರಿಣಾಮ 
ಏನಾಯಿತೆಂದರೆ ಗಾಂಧೀಜಿಯವರು ಹಾಗೂ ಅವರ ಸಹಕಾರ್ಯಕರ್ಕರು ಹಿಂದೂಸ್ಪಾನಿಯ 
ಹೆಸರಿನಲ್ಲಿ ಉರ್ದೂ ಭಾಷೆಯ ಪುಕಾರಮಾಡಲಿಚ್ಚಿಸುತ್ತಾರೆಂಬ ಭಾವನೆ ಹಿಂದೀವಾಲಾಗನಲ್ಲಿ 
ಮೂಡಿತು. ಇಂಥ ಭಾವನೆ ಮೂಡಿದ್ದರಿಂದ ಅವರು ಹಿಂದೂಸ್ತಾನಿ ಆಂದೋಲನದಿಂದ 
ಮತ್ತಷ್ಟು ದೂರ ಸರಿದರು. 

ಹಿಂದೀ ವತ್ತು ಉರ್ದೂ ಭಾಷೆಗಳ ಉತ್ತಪ್ತಿ ವಿಕಾಸ ಹಾಗೂ ಸ್ವರೂಪ ಮೊದಲಾದ 
ವಿಚಾರಗಳ ಬಗ್ಗೆ ಡಾ. ತಾರಾಚಂದ್‌, ಪಂಡಿತ್‌ ಸುಂದರಲಾಲ್‌, ಡಾ. ಜಾಫರ್‌ ಹಸನ್‌, 
ಪಂಡಿತ್‌ ಸುದರ್ಶನ್‌ ಮೊದಲಾದ ಉರ್ದೂಷೆಮಿ ಮಂಡಳಿಯ ವಿದ್ವಾಂಸರ ಹೇಳ ನನ್ನೇ 
ಪ್ರಮಾಣಭೂತವೆಂದು ಭಾವಿಸುವತ್ತ ಗಾಂಧೀಜಿಯವರ ಒಲವು ಹರಿದಿದ್ದರೆ, ಅದರಲ್ಲಿ 
ಗಾ೦ಧೀಜಿಯವರದೇನೂ ತಪ್ಪಿರಲಿಲ್ಲ ಹಿಂದೀವಾಲಾಗಳು ಅವರ ಬಳಿ ಹೋಗಿ ತಮ್ಮ 
ವಿಚಾರಧಾರೆಯನ್ನು ದೃಢವಾಗಿ ಘಪಾದಿಸುತ್ತಿರಲಿಲ್ಲ ರಾಜಕೀಯ ಚಕ್ರ ಎಷ್ಟು ವೇಗವಾಗಿ 
ತಿರುಗುತ್ತಿತ್ತೆಂದರೆ, ಹಿಂದೀ-ಉರ್ದೂ ಸಮಸ್ಯೆಯ ಬಗ್ಗೆ ಆಳವಾಗಿ ಚಿಂತಿಸಿ ವಾಸ್ತವಿಕ 
ಸಂಗತಿಗಳನ್ನು ಕಂಡುಕೊಳ್ಳವಪ್ಪು ಬಿಡುವು ಗಾಂಧೀಜಿಯವರಿಗೆ ಇರಲಿಲ್ಲ. 

ಆದರೆ ಈ ಸ್ಥಿತಿ ಕೆಲವೊಮ್ಮ ನನಗೆ ತುಂಬ ಅಸಹ್ಯಕರವಾಗಿ ತೋರುತ್ತಿತ್ತು ಹಿಂದೀ 
ವತ್ತು ಉರ್ದೂ ಭಾಸ್‌ಳೆರಡರ ಇತಿಹಾಸವನ್ನೂ ನಾನ ತುಂಬ ಕಾಳಜಿಯಿಂದ ಅಧ್ಯಯನ 
ಮಾಡಿದ್ದೆ ; ಆದ್ದರಿಂದ, ಈ ಸಮಸ್ಯೆಯ ಚ ಮುಖಗಳನ್ನು ನಾನು ಬಲ್ಲವನಾಗಿದ್ದೆ 
ತಡೆದುಕೊಳ್ಳಲಾರದೆ ಹೋಗಿ, ಒಂದು ದಿನ ನಾನು ಗಾಂಧೀಜಿಯಮೊಡನೆ ಹೀಗೆಂದ: 
“ಬಾಪೂಜಿ, ಉರ್ದೂವಾಲಾಗಳ ಹೇಳಿಕೆಯನ್ನೇ ಸರಿಯೆಂದು ಭಾವಿಸಿ ಹಿಂದೀಉರ್ದೂ 
ಸಮಸ್ಯೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ರಪಡಿಸುವುದು ಸರಿಯಲ್ಲ. ಇದರಿಂದ 
ಹಿಂದೀವಾಲಾಗಳಿಗೆ ಅಕಾರಣವಾಗಿಯೇ ಅನ್ಯಾಯವಾಗುತ್ತದೆ. ಅವರ 
ವಾದವೇನೆಂಬುದನ್ನೂ ತಾವು ತಿಳಿದುಕೊಳ್ಳಬೇಕು.” 


ನನ್ನ ಧಾರ್ಷ್ಟ್ಯ ೬೧ 

ಗಾಂಧೀಜಿಯವರು ಇದ್ದಕ್ಕಿದ್ದಂತೆಯೇ ಗಂಭೀರವಾಗಿಬಿಟ್ಟರು. ನನ್ನ 'ಅನಧಿಕೃತ 
ಚೇಷ್ಟೆ ಅವರಿಗೆ ಹಿಡಿಸಲಿಲ್ಲವೇನೋ, ನನ್ನ ಧಾರ್ಟ್ಯ ಅವರಿಗೆ ಕೆಟ್ಟುದಾಗಿ ತೋರಿತೋ 
ಏನೋ ಎಂದೆನಿಸಿತು. 

ಆದರೆ, ಮರುಕ್ಷಣವೇ ನನ್ನ ಅನುಮಾನ ದೂರವಾಯಿತು. ಗಾಂಧೀಜಿಯವರು, 
“ನೀನು ಹೇಳುವುದೂ ಸರಿ. ಈ ವಿಚಾರ ನನ್ನ ಗಮನಕ್ಕೂ ಬಂದಿದೆ. ಆದರೆ ನಾನೇನು 
ಮಾಡಲು ಸಾಧ್ವಿ? ನಾನೇ ಖುದ್ದಾಗಿ ಆ ಮಾಹಿತಿಗಳನ್ನು ಸಂಗಹಿಸಲಾರೆ. ಇತರರಿಂದ 
ದೊರೆಯುವ ಮಾಹಿತಿಯನ್ನೇ ನಾನು ನೆಚ್ಚಿಕೊಳ್ಳಬೇಕಾಗುತ್ತದೆ. ಅವರ ಹೇಳಿಕೆಗಳಲ್ಲಿ 
ತಪ್ಪಗಳೇನಾದರೂ ಇದ್ದರೆ, ನೀನು ನನಗೆ ತಿಳಿಸು” ಎಂದರು. 

“ಆದರೆ, ಬಾಪೂಜಿ ! ತಾವು ಡಾ. ತಾರಾಚಂದರಂಥ ವಿದ್ವಾಂಸರ ಹೇಳಿಕೆಗಳನ್ನು 
ಮಾತ್ರವೇ ನಂಬುತ್ತೀರಲ್ಲವೆ ? ನಾನು ಅವರಂಥ ಪಂಡಿತನೇನೂ ಅಲ್ಲವಲ್ಲ” ಎಂದು 
ಮುಗುಳ್ನಗುತ್ತ ಹೇಳಿದೆ. 

ಪಕ್ಷ ಪ್ರಮಾಣವನ್ನು ತೋರಬೇಕೆಂಬ ಸವಾಲನ್ನೊಡ್ಡುತ್ತ “ಅವರ ಯಾವ ಮಾತು 
ನಿನಗೆ ತಪ್ಪಾಗಿ ತೋರುತ್ತದೆಯೋ ಅದನ್ನು ನೀನು ತಿಳಿಸಿನೋಡು 9?” ಎಂದು 
ಗಾಂಧೀಜಿಯವರು ನುಡಿದರು. 

ನನ್ನ ವಾದಗಳನ್ನು ಸಂಕ್ಷೇಪವಾಗಿ ಅವರ ಮುಂದೆ ಮಂಡಿಸಿದೆ. ಆಗ ಅವರೆಂದರು: 
“ನೀನು ಏನು ಹೇಳಿದ್ದೀಯೋ, ಅದನ್ನೇ ನನಗೆ ಬರೆದುಕೊಡು. ನಾನು ಅದರ ಬಗ್ಗೆ 
ಖಂಡಿತವಾಗಿಯೂ ಯೋಚಿಸುತ್ತೇನೆ” 

ಅವರ ಸೂಚನೆಯಂತೆ ನಾನು ಕೆಲವು ಸಂಗತಿಗಳನ್ನು ಗುರುತು ಹಾಕಿಕೊಟ್ಟಿ 
ಅವುಗಳಿಂದ ಏನಾದರೂ ಉಪಯೋಗವಾಯಿತೆ ಇಲ್ಲವೆ ಎಂಬ ಚರ್ಚೆ ಇಲ್ಲಿ ಅನಾವಶ್ಯಕ 
ಆದರೆ, ಈ ಘಟನೆಯಿಂದಾಗಿ ಗಾಂಧೀಜಿಯವರ ಸ್ವಭಾವದ ಮತ್ತೊಂದು ಮುಖವನ್ನು 
ನೋಡುವ ಅವಕಾಶ ನನಗೆ ದೊರೆಯಿತು. ಇದೇ ವಿಶೇಷ ಮಹತ್ವದ ಸಂಗತಿಯಾಗಿತ್ತು 
ಸಣ್ಣ ಪುಟ್ಟ ವಿಷಯಗಳ ವಿಚಾರದಲ್ಲಿಯೂ, ಅವುಗಳ ಎಲ್ಲ ಮುಖಗಳನ್ನೂ ಅರಿತುಕೊಳ್ಳಲು 
ಗಾಂಧೀಜಿಯವರು ಸದಾ ಸಿದ್ಧರಾಗಿರುತ್ತಿದ್ದರು. ತಮ್ಮ ಹೇಳಿಕೆಗಳು 
ಸಂತುಲಿತವಾಗಿರಬೇಕೆಂದೂ, ಅವುಗಳಿಂದ ಯಾರಿಗೂ ಅನ್ಯಾಯವಾಗಬಾರದೆಂದೂ 
ಗಾಂಧೀಜಿಯವರು ಎಂದೂ ಎಚ್ಚರದಿಂದಿರುತ್ತಿದ್ದರು. ಇಷ್ಟಾಗಿಯೂ, ಗಾಂಧೀಜಿಯವರು 
ಏಕಪಕ್ಷೀಯವಾಗಿ ಯೋಚಿಸುತ್ತಾರೆ ಮಾತನಾಡುತ್ತಾರೆ ಎಂಬ ಭಾವನೆ ಅನೇಕ ಬಾರಿ 
ಜನಗಳಲ್ಲಿ ಉಂಟಾಗುತ್ತಿತ್ತು ಇದಕ್ಕೆ ಕಾರಣ ಹೀಗಿದ್ದಿರಬೇಕೆಂದು ನನಗೆ ತೋರುತ್ತದೆ ; 
ಕೆಲವೊಮ್ಮ ವಿಷಯದ ಇತ ಮುಖಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಹಾಗೂ ನಿರ್ಭಯವಾಗಿ 
ಅವರಿಗೆ ಯಾರೂ ತಿಳಿಯ ಹೇಳುತ್ತಿರಲಿಲ್ಲ ಕೆಲವು ವ್ಯಕ್ತಿಗಳು ತಮ್ಮ ಭಾಷಣಗಳಲ್ಲಿ 
ಹಾಗೂ ಪಜಿಗಳಲ್ಲಿ ಗಾಂಧೀಜಿಯವರ ಮೇಲಿ ಏನೇ ಆರೋಪವನ್ನು ಹೊರಿಸಿರಲಿ, ಅವರನ್ನು 
ಭೆಟ್ಟಿಯಾಗಿ ತಮ್ಮ ವಾದವನ್ನು ಮನದಟ್ಟುಮಾಡಿಕೊಡುವ ಪಯತ್ನ ಮಾಡುತ್ತಿದ್ದಂಥವರ 


೬೨ ಗಾಂಧೀಜಿ -- ನಾನು ಕಂಡಂತೆ 


ಸಂಖ್ಯೆ ತೀರ ಕಡಿಮೆಯಾಗಿರುತ್ತಿತ್ತು ವಾಸ್ತವಾಗಿ, ಹಿಂದೀ-ಉರ್ದೂ ಸಮಸ್ಯೆಯ ಬಗ್ಗೆ 
ನಾನ ಗಾಂಧೀಜಿಯವರಿಗೆ ಅಂದು ತಿಳಿಯಪಡಿಸಿದಂಥ ವಿಚಾರಗಳನ್ನು ಹಿಂದಿಯ ಘಾಂಡ 
ಪಂಡಿತರೇ ತಿಳಿಸಬಹುದಾಗಿತ್ತು ಆದರೆ, ಗಾಂಧೀಜಿಯವರನ್ನು ನೋಡಲು ಹೋದ 
ಪಂಡಿತರೆಲ್ಲ ಅವರ ವೃಕ್ಷತದಿಂದ ಪ್ರಧಾವಿತರಾಗಿಬಿಡುತ್ತಿದ್ದರು. ನಿಸ್ತಂಕೋಚವಾಗಿ ಹಾಗೂ 
ನಿರ್ಭಿಡೆಯಿಂದ ಅವರೊಡನೆ ಮಾತನಾಡಲು ಅಮಿಗೆ ಸಾಧ್ಯವಾಗುತ್ತಿರಲಿಲ್ಲ; ತೊದಲು 
ಮಾತುಗಳನ್ನಾಡಿ ಹಿಂದಿರುಗುತ್ತಿದ್ದರು. ರಾಜರ್ಷಿ ಪುರುಷೋತ್ತಮದಾಸ ಟಂಡನ್‌ 
ಅವರೊಬ್ಬರೇ ಈ ಮಾತಿಗೆ ಅಪವಾದಸ್ವರೂಪವಾಗಿದ್ದವರು. ಅವರಂತೆಯೇ ಇತರ 
ಹಿಂದೀವಾದಿಗಳೂ ನಿರ್ಭಯ ಹಾಗೂ ನಿಸ್ಸ್ಟಾರ್ಥ ಸಹಕಾರದ ದೃಷ್ಟಿಯನ್ನಿರಿಸಿಕೊಂಡು 
ಗಾಂಧೀಜಿಯವರ ಬಳಿ ಬಂದಿದ್ದರೆ, ಗಾಂಧೀಜಿಯವರು ಹಿ೦ದೂಸ್ತಾನಿಯ ಹೆಸರಿನಲ್ಲಿ 
ಉರ್ದೂ ಭಾಷೆಯ ಪುಕಾರ ಮಾಡಬಯಸುತ್ತಾರೆಂದು ದೂರಲು ಬಹುಶ ವಿರೋಧಿಗಳಿಗೆ 
ಅವಕಾಶವೇ ದೊರೆಯುತ್ತಿರಲಿಲ್ಲ 


೧೬. “ತಾವು ಮರಾಠಿ ಕಲಿಯಬೇಕು !' 


ಗಾಂಧೀಜಿಯವರ ಬಳಿ ಬರುತ್ತಿದ್ದ ವಹಾರಾಷ್ಟ್ರೀಯ ಮಂಡಳಿಯ- ಅಂದರೆ 
ಮರಾಠಿ ಮಾತನಾಡುವ ವೃಕ್ತಿಗಳ-ಸ್ಥಿತಿ ತುಂಬ ವಿಚಿತ್ರವಾಗಿ ಪರಿಣಮಿಸುತ್ತಿತ್ತು ಇವರು 
ಹಿಂದೀ ಕಲಿಯುವ ಪಯತ್ನ ಮಾಡುತ್ತಿರಲಿಲ್ಲ; ಅಮೊಡನೆ ಇಂಗ್ಲಿಷನಲ್ಲಿ ಮಾತನಾಡಲು 
ಗಾಂಧೀಜಿಯವರು ಇಚ್ಛಿಸುತ್ತಿರಲಿಲ್ಲ. ಮರಾಠಿಗರು ಗುಜರಾತಿಯಲ್ಲಿ ಮಾತನಾಡಿಬಿಟ್ಟರೆ 
ಅವರ ಮಾನಕ್ಕೆ ಊನವಾದಂತೆ ಅಲ್ಲವೆ ? ಮಾತೃಭಾಷೆಯಿಂದ ಉಪಯೋಗವಿಲ್ಲ; 
ರಾಷ್ಟ್ರರಾಷೆ ಬರದು ; ನೆರೆಯ ಪ್ರಾಂತ್ಯದ (ಗುಜರಾತ್‌) ಭಾಷೆಯನ್ನು ಕಲಿಯುವ ಅಗತ್ಯವೇ 
ಕಾಣುವುದಿಲ್ಲ- ಮರಾಠಿ ಕಾರ್ಯಕರ್ತರದು ಇಂಥದೊಂದು ವಿಚಿತ್ರ ಸ್ಥಿತಿಯಾಗಿರುತ್ತಿತ್ತು 
ಹೀಗಾಗಿ, ವಿಧಿಯಿಲ್ಲದೆ ಇಂಗ್ಲಿಷಗೇ ಶರಣ ಹೋಗಬೆಕಾಗುತ್ತಿತ್ತು ಆದರೆ, ನಮ್ಮ ಇಂಗ್ಲಿಷ 
ಯಾವ ಮಟ್ಟದ್ದಾಗಿತ್ತು ಎಂಬುದು ನವಗೆ ಗೊತ್ತಿತ್ತು ಅಸ್ಟಲಿತವಾಗಿ ಇಂಗ್ಲಿಷ ಬರೆಯುವ- 
ಮಾತನಾಡುವ ಗಾಂಧೀಜಿಯವರ ಎದುರು ಇಂಥ ಇಂಗ್ಲಿಷಿನ ಬೇಳೆ ಬೇಯುವುದಾದರೂ 
ಹೇಗೆ?) 

ಗಾಂಧೀಜಿಯವರೊಡನೆ ಸಂಪರ್ಕ ಏರ್ಪಡುವ ಹೊತ್ತಿಗೆ ನಾನು ಹಿಂದೀ ಮತ್ತು 
ಉರ್ದೂ ಭಾಷೆಗಳಲ್ಲಿ ಪ್ರಾವೀಣ್ಯವನ್ನು ಪಡೆದುಕೊಂಡಿದ್ದೆ. ದೆಹಲಿಯಲ್ಲಿದ್ದಾಗ ನಾನು 
ಹಿಂದೀ ಅಧ್ಯಾಪನದ ಕಾರ್ಯವನ್ನು ಕೈಗೊಂಡಿದ್ದೆ. ಹೀಗಾಗಿ, ಮಾತೃಭಾಷೆಯಂತೆಯೇ 
ರಾಷ್ಟಭಾಷೆಯಲ್ಲಿಯೂ ವ್ಯವಹರಿಸಬಲ್ಲವನಾಗಿದ್ದೆ ಅಲ್ಲದೆ, ಬೇರೊಂದು ಭಾಷೆಯನ್ನು 
ಧೈರ್ಯದಿಂದ ಬಳಸುವುದಕ್ಕೆ ಅಗತ್ಯವಾದಂಥ ಒಂದು ವಿಶಿಷ್ಟ ಮನಸ್ಸೆ ಕರ್ಯವನ್ನು 


“ತಾವು ಮರಾಠಿ ಕಲಿಯಬೇಕು !' ೬೩, 


ನಾನು ಗಳಿಸಿಕೊಂಡಿದ್ದೆ ಸಾಮಾನ್ಯ ಗುಜರಾತಿಗರಿಗೆ (ಹಾಗೂ ಅನೇಕ ಮುಂದಾಳುಗಳಿಗೆ) 
ಹಿಂದಿಯಲ್ಲಿ ಸರಿಯಾಗಿ ಒಂದು ವಾಕ್ಕವನ್ನು ಮಾತನಾಡಲೂ ಬರುತ್ತಿರಲಿಲ್ಲ ಆದರೂ 
ಅವರು ಎಡೆಬಿಡದೆ ಗಂಟೆಗಟ್ಟಲೆ ಹಿಂದಿಯಲ್ಲಿ ಭಾಷಣ ಬಿಗಿಯುತ್ತಿದ್ದುದನ್ನು 
ನಾನೇ ಕಣ್ಣಾರೆ ಕಂಡಿದ್ದೆ ಅವರಿಂದ ಈ ಒಂದು ಪಾಠವನ್ನು ಕಲಿತು ಗುಜರಾತಿ ಭಾಷೆಯ 
ಮೇಲೆ ನಾನೂ ಅದೇ ಬಗೆಯ ಪ್ರಯೋಗ ಮಾಡತೊಡಗಿದೆ. ವ್ಯಾಕರಣದತ್ತ ಅಥವಾ 
ಇತರ ಲೋಪ- ದೋಷಗಳತ್ತ ಗಮನಕೊಡದೆ ನಾನೂ ಗುಜರಾತಿಯಲ್ಲಿ 
ಮಾತನಾಡಿತೊಡಗಿದೆ. ಜೊತಗ ನನ್ನ ಮಾತೃಭಾಷೆಯೂ ನನ್ನ ಕೈಯಲ್ಲಿಯೇ 
ಇತ್ತಪ್ಪ ಆದ್ದರಿಂದ ಗಾಂಧೀಜಿಯಮೊಡನೆ ಮಾತನಾಡುವಾಗ ಹಿಂದೀ ಮರಾಠಿ 
ಗುಜರಾತಿ ಈ ಮೂರರಲ್ಲಿ ಯಾವುದಾದರೂ ಒಂದು ಭಾಷೆಯನ್ನು ಬಳಸುತ್ತಿದ್ದ 
ಕಲವೊಮ್ಮೆ ಹಿಂದಿಯಲ್ಲಿ ಒಂದು ವಾಕ್ಯವನ್ನು ಹೇಳಿದರೆ, ಗುಜರಾತಿಯಲ್ಲಿ ಇನ್ನೊಂದು 
ವಾಕ್ಯವನ್ನು ಹೇಳಿಬಿಡುತ್ತಿದ್ದೆ ಹೀಗಾಗಿ, ನಮ್ಮ ಸಂಭಾಷಣೆ ತುಂಬ ಸ್ವಾರಸ್ಮಕರವಾಗಿಯೂ 
ಇರುತ್ತಿತ್ತು 

೨೨ ಆಗಸ್ಟ್‌ ೧೯೪೫ರಂದು ನಡೆದ ಸಂಗತಿ ಇದು. ಆಗ ಗಾಂಧೀಜಿಯವರು 
ಪುಣೆಯ ಪ್ರಕತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ನಾನು ಅವರನ್ನು 
ಕಾಣಲು ಹೋದಾಗ ಅವರು ಹೊರಗಿನ ತೋಟದಲ್ಲಿ ಅಡ್ಡಾಡುತ್ತಿದ್ದರು. ಜೊತೆಗೆ 
ಮಹಾರಾಷ್ಟೀಯ ಮಿತ್ರರೊಬ್ಬರೊಡನೆ ಸಂಭಾಷಣೆ ಣೆಯನ್ನೂ ನಡೆಸುತ್ತಿದ್ದರು. ಅವರು 
ಚರ್ಚಿಸುತ್ತಿದ್ದ ವಿಷಯ ಖಾಸಗಿ ಅಥವಾ ವ್ಯಕ್ತಿಗತವಾದುದೇನೂ ಆಗಿರಲಿಲ್ಲ ಆವ್ಯಕ್ತಿ 
ಮರಾಠಿಯಲ್ಲಿ ಮಾತಾಡುತ್ತಿದ್ದರೆ, ಗಾಂಧೀಜಿಯವರು ಹಿಂದಿಯಲ್ಲಿ ಮಾತನಾಡುತ್ತಿದ್ದರು. 
ದುಭಾಷಿಯ ನೆರವಿಲ್ಲದೆ ನಡೆಯುತ್ತಿದ್ದ ಆ ದ್ವಿಭಾಷಾ-ಸಂಭಾಷಣೆ ಕೇಳಲು ತುಂಬ 

ಸ್ವಾರಸ್ಕಪೂರ್ಣವಾಗಿತ್ತು ಅವರ ಮಾತುಕತೆ ಮುಗಿದ ಮೇಲೆ ನಾನೂ ನಗುತ್ತಾ 
ಗಾ೦ಧೀಜಿಯವರೊಡನೆ ಹೀಗೆಂದೆ: "ಆಗಿಂದಾಗ್ಗೆ ತಾವು ಮಹಾರಾಷ್ಟ್ರದಲ್ಲಿಯೇ 
ವಾಸಮಾಡುತ್ತಿರುತ್ತೀರಿ. ತಮಗೆ ಮರಾಠಿ ಕಲಿಯಬೇಕು ಎನ್ನಿಸುವುದಿಲ್ಲವೆ 9” 

“ನೀನು ಹೇಳುವುದು ಖಂಡಿತವಾಗಿಯೂ ಸರಿ. ಮರಾಠಿ ಕಲಿಯಬೆಕೆಂಬುದೇ 
ನನ್ನ ಇಚ್ಛೆಯೂ ಆಗಿದೆ. ಆದರೆ, ಇದುವರೆಗೂ ಆ ಇಜ್ಜಿ ಈಡೇರಿಲ್ಲ ಯಾರಾದರೂ 
ಮರಾಠಿಯಲ್ಲಿ ಮಾತನಾಡಿದರೆ ನಾನು ಅರ್ಥ ಮಾಡಿಕೊಳ್ಳಬಲ್ಲ ; ಆದರೆ ನಾನೇ 
ಮಾತನಾಡಲಾರೆ” ಹೀಗೆಂದು ಗಾಂಧೀಜಿ ಉದ್ಗರಿಸಿದರು. 

ಅವರ ಧ್ವುಯಲ್ಲಿ ವಿಷಾದದ ಸ್ಪವಿದ್ದುದು ನನಗೆ ಗೋಚರಿಸುತ್ತಿತ್ತು ಆದ್ದರಿಂದ, 
ನಾನು ಅವರನ್ನು ಹೆಚ್ಚಾಗಿ ಪಶ್ನಿಸಲಿಲ್ಲ. ವಿಭಿನ್ನ ಪ್ರಾಂತ್ಯಗಳ ಜನರೊಡನೆ ಅವರ 
ಮಾತೃ ಭಾಷೆಯಲ್ಲಿಯೇ 'ವ್ರವಹರಿಸಬೇಕೆಂಬ ಕಾಳಜಿ ಗಾಂಧೀಜಿಯವರ ಮನಸಿನಲ್ಲಿ 
ಮೊದಲಿನಿಂದಲೂ ಇತ್ತೆಂಬುದು ನನಗೆ ಗೊತ್ತಿತ್ತು ಹೀಗಾಗಿ, ಅವರಿಗೆ ಇಚ್ಛೆಯಿದ್ದರೂ, 
ಇತರ ಕಾರ್ಯಗಳ ಹೊರೆಯಿಂದಾಗಿ ಮರಾಠಿಯಲ್ಲಿ ಮಾತನಾಡುವಷ್ಟು ಪರಿಶ್ರಮವನ್ನು 


೬೪ ಗಾಂಧೀಜಿ -- ನಾನು ಕಂಡಂತೆ 


ಗಳಿಸಿಕೊಳ್ಳಲು ಸಾಧ್ಯವಾಗದೆ ಹೋಗಿದೆಯೆಂದು ನಾನು ಸಹಜವಾಗಿಯೇ 
ಅರ್ಥಮಾಡಿಕೊಂಡೆ. 


% kkk 


ನನ್ನ ಈ ಸಂಸ್ಕರಣವನ್ನು ಓದಿದ ಬಳಿಕ ಶೀ ಕಾಕಾ ಕಾಲೇಲ್ಕರ್‌ ಅವರು ತಮ್ಮ 
ವತಿಯಿಂದ ಈ ಕೆಳಕಂಡ ಮಾತುಗಳನ್ನು ಸೇರಿಸಿದ್ದಾರೆ. 

ಫೂಜ್ಯ ಬಾಪೂಜಿಯವರ ದಕ್ಷಿಣ ಆಫಾದಲ್ಲಿ ಇದ್ದಾಗ ತಮಿಳು ಕೂಲಿಗಾರರೊಡನೆ 
ಸಂಪರ್ಕ ಉಂಟಾಗತೊಡಗಿತು. ಅವರ ಹೃದಯದವರೆಗೂ ತಲುಪಬೇಕಾದರೆ ಅವರ 
ಭಾಷೆಯನ್ನು ಕಲಿಯಬೇಕು ಎಂಬುದನ್ನು ಅವರು ಅರ್ಥಮಾಡಿಕೊಂಡರು. ಇಂಥ 
ಆಲೋಜನೆಯಿಂದಾಗಿ ಗಾಂಧೀಜಿಯವರು ಬಿಡುವಿನ ವೇಳೆಯಲ್ಲಿ ತಮಿಳು ಭಾಷೆಯನ್ನು 
ಕಲಿಯಲು ಆರಂಭಿಸಿದರು. ದಕ್ಷಿಣ ಆಫ್ರಿಕಾದಲ್ಲಿದ್ದ ಬಹುತೇಕ ಮುಸಲ್ಮಾನರು ಗುಜರಾತಿ 
ಭಾಷೆಯನ್ನು ಬಲ್ಲವರೇ ಆಗಿದ್ದರು. ಅವರೊಡನೆ ಗುಜರಾತಿಯಲ್ಲಿ: ವ್ಯವಹರಿಸಬಹುದಾಗಿತ್ತು 
ಆದರೂ ಗಾಂಧೀಜಿ ಉರ್ದೂ ಭಾಷೆಯನ್ನು ಕಲಿತುಕೊಂಡರು. 

ಭಾರತಕ್ಕೆ ಹಿಂದಿರುಗಿದ ಮೇಲೆ ೧೯೧೫ರಲ್ಲಿ ಅವರು ಮರಾಠಿ ಭಾಷೆಯನ್ನು 
ಕಲಿಯಬೇಕೆಂದೂ ಯೋಚಿಸಿದರು. ೧೯೧೫ರ ಡಿಸೆಂಬರ್‌ ತಿಂಗಳ ವುಧ್ಯಭಾಗದಲ್ಲಿ 
ಭಾರತ ಸೇವಕ ಸಮಾಜದ (ಸರ್ವೆಂಟ್ಸ್‌ ಆಫ್‌ ಇಂಡಿಯಾ ಸೊಸೈಟ) ಶ್ರೀ ಅಂಬೇಕರ್‌ 
ಅವರು ಇಂಗ್ಲಿಷ್‌ನಲ್ಲಿ ಬರೆದಿದ್ದ ಪತ ಗಾಂಧೀಜಿ ಸ್ವತಃ ತಮ್ಮ ಕೈಯಿಂದಲೇ ಮರಾಠಿಯಲ್ಲಿ 
ಉತ್ತರ ಬರೆದಿದ್ದರು. ಪ್ರತಿಯೊಂದು ವಾಕ್ಯವನ್ನೂ ಅವರು ಗುಜರಾತಿಯಲ್ಲಿ ಹೇಳುತ್ತಿದ್ದರು; 
ನಾನು ಅದನ್ನು ಮರಾಠಿಗೆ ಅನುವಾದಿಸಿ ಗಾಂಧೀಜಿಯವರ ಮೂಲಕ ಬರೆಸುತ್ತಿದ್ದ 

ಆಗ ನಡೆದ ಒಂದು ಸಂಗಶಿ ನನಗೆ ವಿಶೇಷವಾಗಿ ನೆನಪಿಗೆ ಬರುತ್ತಿದೆ. ಪತ್ರದ 
ಕೊನೆಯಲ್ಲಿ ಹೀಗೆ ಬರೆಯಬೇಕೆಂದು ನಾನು ಹೇಳಿದೆ: “ಕಳಾವೇ೦ ಲೋಭ ಅಸಾವಾ 
ಹೇ ವಿನಂತೀ” (ಅಸ್ತು ಲೋಭವಿರಲಿ, ಇದೇ ನನ್ನ ಪ್ರಾರ್ಥನೆ. ಗಾಂಧೀಜಿಯವರು, 
“ವಾಸ್ತವವಾಗಿ “ಲೋಭವಿಲ್ಲದಿರಲಿ' ಎಂದು ಬರೆಯಬೇಕಲ್ಲವೆ?” ಎಂದರು. ಆಗ ನಾನು, 
“ಈ ವಾಕ್ಯದಲ್ಲಿ ಬಳಸಿರುವ "ಲೋಭೆ ಶಬ್ಧಕ್ಕೆ ಮರಾಠಿಯಲ್ಲಿ ವಿಶೇಷ ಅರ್ಥವಿದೆ. ಇಲ್ಲಿ 
“ಲೋಭೆ ಎಂದರೆ "ಪೇಮ' ಅಥವಾ “ಆತ್ಮೀಯತೆ? ಎಂದಾಗುತ್ತದೆ; 'ನನ್ನ ಮೇಲೆ ತುಂಬ 
ಪ್ರೀತಿಯಿರಲಿ' ಎಂಬ ಅಭಿಪ್ರಾಯ ಈ ವಾಕ್ಯದಿಂದ ಸೂಚಿತವಾಗುತ್ತದೆ” ಎಂದು ವಿವರಿಸಿ 
ಹೇಳಿದೆ. 

ಕೆಲವು ವರ್ಷಗಳ ತರುವಾಯ ಸಾಬರಮತಿ ಆಶ್ರಮದಲ್ಲಿ ಮಹಾರಾಷ್ಟೀಯ 
ಕುಟುಂಬಗಳೂ ಇದ್ದುದು ತಮ್ಮ ಗಮನಕ್ಕೆ ಬಂದಾಗ ಗಾಂಧೀಜಿಯವರು ಆಶ್ರಮದ 
ಪ್ರಾರ್ಥನೆಯಲ್ಲಿ ಸಮರ್ಥ ರಾಮದಾಸರ 'ವನಾಜೇ ಶ್ಲೋಕೆವನ್ನೂ ಸೇರಿಸಿದರು. ಮರಾಠಿ 


“ತಾವು ಮರಾಠಿ ಕಲಿಯಬೇಕು !' ೬೫ 


ಅವರಿಗೆ ಚೆನ್ನಾಗಿ ಅರ್ಥವಾಗುತ್ತಿತ್ತು ಆದರೆ, ಸ್ವತಃ ಮಾರಾಠಿಯಲ್ಲೇ ಮಾತನಾಡುವಷ್ಟು 
ಪತಿಯನ್ನು ಮಾತ್ರ ಅವರಿಗೆ ಸಾಧಿಸಲಾಗಲಿಲ್ಲ. 

೧೯೩೦ರಲ್ಲಿ ಗಾಂಧೀಜಿಯವರ ಜೊತೆಗಿರಬೇಕೆಂದು ನನ್ನನ್ನು ಸಾಬರಮತಿಯ 
(ಅಹಮದಾಬಾದ್‌) ಜೈಲಿನಿಂದ ಯರವಡಾದ "ಕೃಷ್ಣರಂದಿರೆ ಕೈ ಕುಹಿಸಿದಾಗ ಗಾಂಧೀಜಿ 
ನನ್ನೊಡನೆ ಹೀಗೆಂದರು: “ಮರಾಠಿಯನ್ನು ಕಲಿಯಲು ಇದು ಬಳ್ಳೆಯ ಅವಕಾಶ. ನೀವು 
ಪ್ರಿ ದಿನವೂ ನನಗೆ ಮರಾಠಿಯನ್ನು ಹೇಳಿಕೊಡಿ” ಹೊರಗಿನಿಂದ ಪುಸಗಳನ್ನು ತರಿಸುವುದು 
ಅವರಿಗೆ ಇಷ್ಟವಿರಲಿಲ್ಲ. “ಜೈಲಿನ ಪುಸ್ತಕ ಭಂಡಾರದಲ್ಲಿ ಸಿಕ್ಕುವ ಪುಸಕಗಳಿಂದಲೇ ನಮ್ಮ 
ಕೆಲಸವನ್ನು ಸಾಗಿಸೋಣ” ಎಂದರು. 

ಜೈಲಿನ ಪುಸ್ತಕ ಭಂಡಾರದಿಂದ ನಾನು ಮಾರಾಠಿ ಪಠ್ಯಪುಸ್ತಕಗಳನ್ನು 
ತರಿಸಿಕೊಂಡೆ ಅವುಗಳ ನೆರವಿನಿಂದ ನಾನು ಗಾಂಧೀಜಿಯವರಿಗೆ ಮರಾಠಿ ಕಲಿಸತೊಡಗಿದೆ. 
ಅವರ ಪತಿ ತೃಪ್ತಿಕರವಾಗಿತ್ತು ಅಕ್ಷರಗಳು ಹೇಗಿರಬೇಕೆಂಬ ಬಗ್ಗೆ ಸಮರ್ಥ 
ರಾಮದಾಸರು 'ದಾಸಬೋಧೆ ಗಂಥದಲ್ಲಿ ಕೊಟ್ಟಿದ್ದ ವಿವರಣೆ ತುಂಬ ಹಿಡಿಸಿತು. 
ಆಶ್ರಮದ ಹೆಸರಿಗೆ ಬರೆದ ಪತ್ರವೊಂದರಲ್ಲಿ ಅವರು ಆ ವಿವರಣೆಯನ್ನು ಸಮಗ್ರವಾಗಿ 
ಉಲ್ಲೇಖಿಸಿದರು. 

ಆಶ್ರಮದ ಭಜನಾವಳಿಯಲ್ಲಿ ಸಂಕಲಿಸಿದ್ದ ಎಲ್ಲ ಮರಾಠಿ ಭಜನೆಗಳ ಅರ್ಥವನ್ನೂ 
ಅವರು ನನ್ನಿಂದ ಕೇಳಿ ತಿಳಿದುಕೊಂಡಿದ್ದರು. ಅವುಗಳನ್ನು ಇಂಗ್ಲಿಷ್‌ಗೆ ಭಾಷಾಂತರಿಸಿ 
ಮಾರಾ ಬಹನ್‌ (ಮಿಸ್‌ ಸ್ನೇಡ್‌) ಅವರಿಗೆ ಕುಂಹಿಸಿಕೊಟ್ಟಿದ್ದರು. 

ಮರಾಠಿ ಕಲಿಯಬೇಕಾಗಿದ್ದುದರ ಅಗತ್ಯವನ್ನು ಅವರು ಒಪ್ಪಿಕೊಂಡಿದ್ದರು. 
ಮಹಾರಾಷ್ಟ್ರೀಯರನ್ನು ಪೀತಿಯಿಂದ ತಮ್ಮವರನ್ನಾಗಿಸಿಕೊಳ್ಳುವ ಅವರ ಪ್ರಯತ್ನ 
ಅವಿಚ್ಚಿನ್ನವಾಗಿಯೇ ನಡೆಯಿತು. ನನ್ನ ಪತ್ನಿ ಅವರೊಡನೆ ಯಾವಾಗಲೂ ವರಾಠಿಯಲ್ಲೇ 
ಮಾತನಾಡುತ್ತಿದ್ದಳು. ಗುಜರಾತಿಯಲ್ಲಿ ಗಾಂಧೀಜಿಯವರು ಹೇಳಿದ ಮಾತುಗಳನ್ನು 
ಶ್ರೀ ಮಹದೇವಭಾಯಿವರು ಮರಾಠಿಗೆ ಅನುವಾದಿಸಿ, ಆಕೆಗೆ ತಿಳಿಯಹೇಳುತ್ತಿದ್ದರು. 

ಗಾಂಧೀಜಿಯವರು ಮೊಟ್ಟಮೊದಲಿಗೆ ಭಿಟ್ರಿಯಾದ ವಹಾರಾಷ್ಟ್ರೀಯರೆಂದರೆ 
ಶ್ರೀ ಗೋಖಲೆ, ಶ್ರೀ ತಿಲಕ್‌ ಮತ್ತು ಶ್ರೀ ಭಂಡಾರ್‌ಕರ್‌. ಶ್ರೀ ಸಾವರ್‌ಕರ್‌ ಅವರೊಡನೆ 
ಲಂಡನ್ನಿನಲ್ಲಿ ಮಾತುಹೆಗಳನ್ನು ನಡೆಸಿದ ವೇಲೆ, ಇಂಗ್ಲೆಂಡಿನಿಂದ ಆಘಾಕ್ಸೆ ಹಿಂದಿರುಗುವಾಗ 
ಹಡಗಿನಲ್ಲಿ ಅವರು "ಹಿಂದ್‌ ಸ್ವರಾಜ್‌' ಪುಸ್ತಕವನ್ನು ಬರೆದರು. ಗಾಂಧೀಜಿಯವರಿಗೆ 
ಅಂತಿಮ ಸಂಪರ್ಕ ಉಂಟಾದುದೂ ಒಬ್ಬ ವಹಾರಾಷ್ಟ್ರೀಯನೊಡನೆಯೇ | 


೬೬ ಗಾಂಧೀಜಿ -- ನಾನು ಕಂಡಂತೆ 


೧೭. ಮದುವೆ ಮತ್ತು ಆ ಬಳಿಕ 


೩೧ ಡಿಸೆಂಬರ್‌ ೧೯೪೫ರಂದು ಪುಣೆಯಲ್ಲಿ ನನ್ನ ಮದುವೆ ನಡೆಯಿತು. ಆ 
ಸ೦ದರ್ಭದಲ್ಲಿ ಗಾಂಧೀಜಿಯವರ ಕೆಳಕಂಡ ಆಶೀರ್ವಾದ ಪತ್ರ ನನ್ನಕ್ಕೆ ಸೇರಿತು. 
ಖಾದೀ ಪಶಿಷ್ಠನ 
ಸೋದಪುರ (ಬಂಗಾಳ) 
೨೬-೧೨-೧೯೪೫ 
ಚಿರಂಜೀವಿ ಶ್ರೀಪಾದ, 
ನಿನ್ನ ಪತ್ರ ತಲುಪಿದೆ. ನಿನ್ನ ಮಿಶ್ರ-ವಿವಾಹಕ್ಕಾಗಿ ನಿನಗೆ ನನ್ನ 
ಅಭಿನಂದನೆಗಳು. ಈ ವಿವಾಹ ಭೋಗಕ್ಕಾಗಿ ಅಲ್ಲ ತ್ಕಾಗಕ್ಕಾಗಿ 
ಆಗುತ್ತಿದೆಯೆಂದು ನಾನು ನಂಬಿದ್ದೇನೆ. ನಿನ್ನ ಸೇವಾಶಕ್ತಿ ಕನಿಷ್ಠಪಕ್ಷ 
ಇವ್ನಡಿಯಾಗುತ್ತದೆ. 
ಸೋದರ ಜೊಚಿಯವರಿಗೆ! ಬೇರೆ ಪತ್ರವನ್ನು ಬರೆಯುವುದಿಲ್ಲ. 
ಬಾಪೂ ಆಶೀರ್ವಾದಗಳು 


ವಾಸ್ತವವಾಗಿ, ಅತ್ಯಂತ ಸೀಮಿತ ಅರ್ಥದಲ್ಲಿ ನನ್ನ ಮದುವೆ "ಮಿಶ್ರ ವಿವಾಹ' 
ವೆನ್ನಿಸಿಕೊಳ್ಳುಹುದಾಗಿತ್ತು ದೇಶಸ್ಥರೂ ಸಾರಸ್ಪಕರೂ ಸಂಪೂರ್ಣವಾಗಿ ಬೇರೆ ಬೇರೆ ಜಾತಿಗೆ 
ಸೇರಿದವರಲ್ಲ ಒಂದೇ ಬ್ರಾಹ್ಮಣ ಜಾತಿಯಲ್ಲಿ ಇವೆರಡೂ ಉಪಜಾತಿಗಳು, ಅಷ್ಟೆ ಹೀಗಾಗಿ, 
ನಮ್ಮ ಮದುವೆಗೆ ಯಾವುದೇ ವಿಶೇಷ ತಾತ್ತಿಕ ಮಹತ್ವವಿರಲಿಲ್ಲ ಆಚರಣೆಯ ದೃಷ್ಟಿಯಿಂದ 
ಸ್ವಲ್ಪ ವೈಶಿಷ್ಟ್ಯವೇನೋ ಇತ್ತು ಏಕೆಂದರೆ ನನ್ನ ಪತ್ನಿ ವತ್ಸ್ಯಾಹಾರಿಯಾಗಿದ್ದಳು ಹಾಗೂ 
ಮತ್ತ್ಯಾಹಾರಿ ಪದೇಶದಲ್ಲಿಯೇ (ಗೋವಾ) ಬೆಳೆದಿದ್ದಳು. ನಾನಾದರೋ ವೃವಹಾರತಃ 
ಹಾಗೂ ತತ್ತ್ವತಃ ಸಂಪೂರ್ಣ ಶಾಕಾಹಾರಿಯಾಗಿದ್ದೆ ಹೀಗಾಗಿ, ನಮ್ಮ ವಿವಾಹಕ್ಕೆ ಕೊಂಚ 
ವಹತ್ವ್ರಉಂಟಾಗಿತ್ತು ಅಂದರೆ ಗಾಂಧೀಜಿಯವರು ತಮ್ಮ ಆಶೀರ್ವಾದ ಪತದಲ್ಲಿ ಬಳಸಿದ್ದ 
'ಮಿಶಿವಾಹೆ ಶಬ್ದಕ್ತಿ ಸೀಮಿತಾರ್ಥವಾದರೂ ಇತ್ತೆಂಬುದು ಸ್ಪಪ್ಪವಾಗಿದೆ. 

ಇಂದೂ ನಾನು ಶಾಕಾಹಾರಿಯೇ ಆಗಿದ್ದೇನೆ ನನ್ನ ಪಶ್ನಿ ಮತ್ತ್ಯಾಹಾರಿಯೇ ಆಗಿದ್ದಾಳೆ 
ಆದರೆ ಮತ್ತ್ಯಾಹಾರದ ಬಗೆಗಿನ ಆಕೆಯ ಒಲವು ಈಗ ತುಂಬ ಕಡಿಮೆಯಾಗಿಬಿಟ್ಟಿದೆ. 

ವಿವಾಹಾನಂತರ ನಾವಿಬ್ಬರೂ ವರ್ಧಾಕ್ಕೆ ಹೋದೆವು. ಏಕೆದರೆ, ನಾನು ಅಲ್ಲಿಯೇ 


1 ಸೋದರ ಜೋಶಿ ಎಂಬುದು ನನ್ನ ಚಿಕ್ಕಪ್ಪನವರಿಗೆ ಸಂಬಂಧಿಸಿದ ಉಲ್ಲೇಖ. ನನ್ನ ಮದುವೆಯ 
ಸಂಬಂಧದಲ್ಲಿ ಅವರೂ ಬಹುಶಃ ಗಾಂಧೀಜಿಯವರಿಗೆ ಬೇರೊಂದು ಪತ್ರವನ್ನು ಬರೆದಿದ್ದಿರಬೇಕು. 
ಹೀಗಾಗಿ, ತಮ್ಮ ಪತ್ರದಲ್ಲಿ ಗಾಂಧೀಜಿಯವರು ಅವರ ಹೆಸರನ್ನು ಉಲ್ಲೇಖಿಸಿದ್ದರು. 


ಮದುವೆ ಮತ್ತು ಆ ಬಳಿಕ ೬೭ 


ವಾಸಮಾಡುತ್ತಿದ್ದೆ. ಸುದೀರ್ಫ ಪ್ರವಾಸಾನಂತರ ೫ ಫೆಬ್ರುವರಿ ೧೯೪೬ರಂದು 
ಗಾಂಧೀಜಿಯವರು ಸೇವಾಗಾಮಕ್ಕೆ ಹಿಂದಿರುಗಿದ್ದರು. ವಾಸ್ತವವಾಗಿ, ಕೂಡಲೆ ಹೋಗಿ 
ನಾವು ಅವರ ದರ್ಶನವನ್ನು ಪಡೆಯಬೇಕಾಗಿತ್ತು ಆದರೆ, ಗಾಂಧೀಜಿಯವರಿಗೆ 
ಆಯಾಸವಾಗಿರುತ್ತದೆಯಾದ್ದರಿ೦ದ ಅವರಿಗೆ ತೊ೦ದರೆಕೊಡುವುದು ಸರಿಯಲ್ಲವೆಂದು 
ನಾನು ಯೋಚಿಸಿದೆ. ಆದರೆ ನಾವಿಬ್ಬರೂ ಹೋಗಿ ಗಾಂಧೀಜಿಯವರ ದರ್ಶನವನ್ನು 
ಪಡೆದಂತೆ ಫೆಬ್ರುವರಿ ಲೆರಂದು ರಾತ್ರಿ ನಾನು ಕನಸು ಕಂಡೆ. ಹೀಗಾಗಿ, ಮಾರನೆಯ 
ದಿವಸವೇ- ಅಂದರೆ ೯ ಫೆಬ್ರುವರಿ ೧೯೪೬ರಂದು--ನಾನು ನನ್ನ ಪತ್ನಿಯನ್ನು ಸೈಕಲ್ಲಿನ 
ಮೇಲೆ ಕೂಡಿಸಿಕೊಂಡು ಸೇವಾಗಾಮಕ್ಕೆ ಕರೆದೊಯ್ದೆ. ಪ್ರಾರ್ಥನೆಯ ತರುವಾಯ 
ಗಾಂಧೀಜಿಯವರು ಇತರ ಕೆಲಸಗಳಲ್ಲಿ ಇನ್ನೇನು ತೊಡಗುವುದರಲ್ಲಿದ್ದರು. ಅಷ್ಟರಲ್ಲಿ 
ನಾವಿಬ್ಬರೂ ಹೋಗಿ ಗಾಂಧೀಜಿಯವರಿಗೆ ನಮಸ್ಸರಿಸಿದೆವು. ಅವರು ಕೂಡಲಿ ನಮ್ಮನ್ನು 
ಗುರುತಿಸಿ ನಮ್ಮತ್ತ ಮುಗುಳಗೆ ಬೀರಿದರು. 

“ನನ್ನ ಪತ್ನಿ ಇದುವರೆಗೆ ತಮ್ಮನ್ನು ನೋಡಿರಲಿಲ್ಲ ತಾವೂ ಆಕೆಯನ್ನು ನೋಡಿರಲಿಲ್ಲ 
ಆದ್ದರಿಂದ, ತಮ್ಮ ಆಶೀರ್ವಾದವನ್ನು ಪಡೆಯಲು ನಾವಿಬ್ಬರೂ ಒಟ್ಟಾಗಿ ಬಂದಿದ್ದೇವೆ” 

ಗಾಂಧೀಜಿಯವರು ಹಿಂದಿಯಲ್ಲಿ ನನ್ನ ಪಶ್ನಿಯನ್ನು ಪಶ್ಚಿಸಿದರು; “ನಿನ್ನ ವಯಸ್ಸು 
ಎಷ್ಟಮ್ಮ?” 

“ಇಪ್ಪತ್ತೊಂದು ವರ್ಷ” ಎಂದು ಆಕೆ ಮರಾಠಿಯಲ್ಲಿ ಉತ್ಸಿಸಿದಳಿ. 

ಆಗ ಅವರು ನನ್ನತ್ತ ತಿರುಗಿ ಹೇಳಿದರು: “ನನಗಂತೂ ಈಕೆ ತುಂಬ ಚಿಕ್ಕಪಳಾಗಿ 
ಕಾಣಿಸುತ್ತಾಳೆ” 

"ಈಕೆ ಗೋವಾ ನಿವಾಸಿ. ಅನ್ನ ಮತ್ತು ಮೀನು ತಿನ್ನುವ ಜನ ಹೀಗೆಯೇ ಒಣಕಲಾಗಿ 
ಇರುತ್ತಾರೆ” ಎಂದು ನಾನು ನಗುತ್ತ ಹೇಳಿದೆ. 

ಈ ಮಾತನ್ನು ಕೇಳಿದ ಬದಿಯಯಲ್ಲಿಯೇ ನಿಂತಿದ್ದ ಗಾಂಧೀಜಿಯವರ ಮೊಮ್ಮಗನ 
ಪತ್ನಿ (ಶ್ರೀ ಕೂ ಗಾಂಧೀಜಿ ಪಶ್ಚಿ ಶೀಮತಿ ಆಭಾ ಗಾಂಧಿಯವರು ಕೊಂಚ ಸಿಡುಕಿಯೇ 
ಹೇಳಿದರು: “ನೀವು ಹೀಗೆ ಹೇಳಬಾರದು. ಬಂಗಾಳಿಗಳಾದ ನಾವೂ ಅನ್ನ ಮತ್ತು ಮೀನು 
ತಿನ್ನುತ್ತೇವೆ. ಆದರೆ ನಾವಂತೂ ಗಟ್ಟಿಮುಟ್ಟಾಗಿಯೇ ಇದ್ದೇವಲ್ಲ” 

ಸ್ಥಾರಸ್ಸವೆಂದರೆ ಸ್ವತ ಆಭಾ ಗಾಂಧೀಜಿಯವರೂ ಕುಳ್ಳಾಗಿಯೂ, ಸೂಕಲಾಗಿಯೂ 
ಇದ್ದರು. ನಾನು ಹಾಸ್ಕಮಾಡುತ್ತಾ ಹೇಳಿದೆ: “ಹಾಗಿದ್ದರೆ ಗೋವಾದ ಅಕ್ಕಿಯೇ 
ಚೆನ್ನಾಗಿಲ್ಲವೆಂದು ತೋರುತ್ತದೆ” 

ಗಾಂಧೀಜಿಯವರು ಮತ್ತೆ ಪಶ್ಚಿಸಿದರು : “ಈಕೆಯ ಮಾತೃಭಾಷೆ ಯಾವುದು?” 

“ಕೊಂಕಣಿ” ಎಂದು ನಾನು ಉಪ್ಪುಸಿದೆ. 

“ಈಕೆಗೆ ಹಿಂದೂಸ್ತಾನಿ ಬರುತ್ತದೆಯೆ?” - ನಿಜವಾದ ರಾಷ್ಟ್ರಭಾಹಾ ಪುಕಾರಪಾಗಿ 
ಗಾಂಧೀಜಿಯವರು ಈ ಪಕ್ಷೆಯನ್ನು ಕೇಳಿದ್ದರು. 


೬೮ ಗಾಂಧೀಜಿ -- ನಾನು ಕಂಡಂತೆ 


“ಸ್ವಲ್ಪಮಟ್ಟಿಗೆ ಅರ್ಥಮಾಡಿಕೊಳ್ಳುಲ್ಲು. ಆದರೆ ಮಾತನಾಡಲು ಬರುವದಿಲ್ಲ” 


ನನ್ನ ಪಶ್ನಿ ಮಾಣಿಕಳತ್ತ ತಿರುಗಿ ಗಾಂಧೀಜಿಯವರು ಹೇಳಿದರು: “ಇನ್ನು ಮೇಲೆ 
ನೀನು ನಾಗರಿ ಮತ್ತು ಉರ್ದೂ ಎರಡೂ ಲಿಪಿಗಳಲ್ಲಿಯೂ ಬೇಗನೆ ಹಿಂದೂಸ್ತಾನಿಯನ್ನು 
ಕಲಿತುಕೊಳ್ಳಬೇಕು.” 

ಮಾಣಿಕಳು ತಲೆಯನ್ನು ಅಲ್ಲಾಡಿಸುತ್ತ “ಆಗಲಿ” ಎಂದಳು. 

“ಎರಡು ಲಿಪಿಗಳೂ ಮನೆಯಲ್ಲೇ ಸಿದ್ಧವಾಗಿವೆಯಲ್ಲ” ಎಂದು ನಾನು ಅವಳ 
ಪರವಾಗಿ ಹೇಳಿದೆ. 

ಈ ಮಾತುಕತೆಯ ತರುವಾಯ ಶ್ರೀಮತಿ ಆಭಾ ಗಾಂಧಿಯವರ ಆಕ್ಕ ಶ್ರೀಮತಿ 
ವೀಣಾ ಬಹನ್‌ ಹಾಗೂ ಅವರ ಪತಿಯ ಬಗ್ಗೆ ಮಾತನಾಡತೊಡಗಿದೆವು. ಏಕೆಂದರೆ, 
ಮದುವೆಯಾದ ಬಳಿಕ ಶ್ರೀ ಕಾಲೇಲ್ವರ್‌ ಅವರ ಜೊತೆಯಲ್ಲಿ ನಾವಿಬ್ಬರೂ ಸಾಬರಮತಿ 
ಆಶ್ರವಕ್ಕೆ ಹೋಗಿದ್ದೆವು. ಶೀಮತಿ ವೀಣಾ ಬಹನ್‌ ಅಲ್ಲಿಯೇ ಇದ್ದರು; ಮಾಣಿಕ್‌ ಮತ್ತು 
ಅವರ ನಡುವೆ ಆತ್ಮೀಯ ಸ್ನೇಹ ಬೆಳೆದಿತ್ತು 

“ಅವರಿಗೆ ತೊಂದರೆ ಕೊಡಲು ಅತ್ತೆ-ಮಾವಂದಿರೇನೂ ಇಲ್ಲವಲ್ಲ” ಎಂದು 
ಯಾರೋ ನುಡಿದರು. 

ಆಗ ಶ್ರೀ ಕೂ ಗಾಂಧಿಯವರು ಶೀಮತಿ ಆಭಾ ಗಾಂಧಿಯವರ ತಿರುಗಿ, “ಈ 
ಪುಣ್ಯ ನಿನಗಿಲ್ಲ ಹೌದಲ್ಲವೆ 9” ಎಂದರು. 

ಈ ಮಾತನ್ನು ಕೀಳಿ ಗಾಂಧೀಜಿ ನಕ್ಕರು ಹಾಗೂ ಶ್ರೀಮತಿ ಆಭಾ ಅವರತ್ತ ತಿರುಗಿ, 
“ನನ್ನ ಅತ್ತೆ-ಮಾವಂದಿರೂ ಬೇಗ ಪರಲೋಕವಾಸಿಗಳಾಗಿಬಿಡಲಿ ಎಂದು ನೀನು ನಿತ್ಯವೂ 
ದೇವರನ್ನು ಪ್ರಾರ್ಥಿಸು” ಎಂದರು. 

“ಆದರೆ ಪ್ರಾರ್ಥನೆಯಪ್ಪರಿಂದಲೇ ಏನೂ ಆಗುವುದಿಲ್ಲ” ಎಂದು ಶೀಮತಿ ಆಭಾ 
ಮಾರ್ನುಡಿದರು. ಆಗ ಎಲ್ಲರೂ ಬಿದ್ದು ಬಿದ್ದು ನಕ್ಕ. 

ಗಾಂಧೀಜಿಯವರಿಗೆ ನಮಸ್ಕರಿಸಿ, ಅಲ್ಲಿಂದ ಬೀಳ್ಕೊಂಡು ಬರುವಾಗ 
ಗಾಂಧೀಜಿಯವರು ಪ್ರೀತಿಯಿಂದ ನನ್ನ ಪಶ್ನಿಯ ಬೆನ್ನಿನ ವೇಲೆ ಕೈ ಇರಿಸಿ "ಸುಖವಾಗಿ 
ಬಾಳು. ನಿನ್ನ ಉನ್ನತಿಯನ್ನು ಸಾಧಿಸು” ಎಂದು ಆಶೀರ್ವದಿಸಿದರು. 

ಅವರ ಆ ಪುತ್ತ ಸರ್ಪ ಹಾಗೂ ಮಂಗಳಕರ ಆಶೀರ್ವಾದದಿಂದ ಪುಲಕಿತರಾಗಿ 
ನಾವು ತುಂಬ ಸಂತೋಷದಿಂದ ವರ್ಧಾಕ್ಕೆ ಹಿಂದಿರುಗಿದೆವು. 

ತಮ್ಮ ಅತ್ಯಂತ ಕಿರಿಯ ಕಾರ್ಯಕರ್ತನ ಸುಖ-ದುಃಖಗಳಲ್ಲಿಯೂ 
ಸಹಭಾಗಿಯಾಗುವಂಥ ಇಂಥ ಇನ್ನೊಬ್ಬ ಮಹಾತ್ಮ ನಮ್ಮ ದೇಶದಲ್ಲಿಯೇ ಅಲ್ಲ ಸಮಗ 
ವಿಶ್ವದಲ್ಲಿಯೇ ಬೇರೆಲ್ಲಿಯಾದರೂ ಜನ್ಮ ತಳದಿದ್ದಾನೆಯೆ ? ನನಗಂತೂ ಗೊತ್ತಿಲ್ಲ 


ಗಾಂಧೀಜಿಯವರ ಎಚ್ಚರ ೬೯ 


೧೮. ಗಾಂಧೀಜಿಯವರ ಎಚ್ಚರ 


ನಮಲ್ಲಿ ಅಷ್ಟಾವಧಾನವುಳ್ಳ - ಅಂದರೆ ಒಮ್ಮೆಗೇ ಎಂಟು ವಿಷಯಗಳ ಬಗ್ಗೆ 
ಅಥವಾ ಎಂಟು ವ್ಯಕ್ತಿಗಳು ಆಡುವ ಮಾತಿನ ಬಗ್ಗೆ ಅವಧಾನವನ್ನು ಹೊಂದಿರುವ. 
ವ್ಯಕ್ತಿಯನ್ನು ಬಹಳವಾಗಿ ಪ್ರಶಂಸಿಸುತ್ತೇವೆ. ಆದರೆ ಎಷ್ಟೊಂದು ವಿಷಯಗಳತ್ತ 
ಗಾಂಧೀಜಿಯವರು ಏಕಕಾಲದಲ್ಲಿಯೇ ಗಮನ ಕೊಡುತ್ತಿದ್ದರು ಎಂಬುದನ್ನು ಕುರಿತು 
ಯೋಚಿಸಿದಾಗ ನಾನು ಆಶ್ಚರ್ಯಚಕಿತನಾಗುತ್ತೇನೆ. ಒಂದು ಕಡೆ ಅವರು ರಾಷ್ಟದ ಸಾವು 
ಬದುಕಿನ ಪ್ಲೆಯಾಗಿದ್ದಂಥ ಸಂಗ್ರಾಮವನ್ನು ನಡೆಸುತ್ತಿದ್ದರು; ಇನ್ನೊಂದು ಕಡೆ ಆಶ್ರಮದ 
ಅತ್ಮಂತ ಸಾಮಾನ್ಯ ವಿಷಯಗಳನ್ನೂ ಎಚ್ಚರದಿಂದ ಗಮನಿಸುತ್ತಿದ್ದರು. 

ಹಿಂದೂಸ್ಸಾನಿ ಭಾಷೆಯಲ್ಲಿ ಉರ್ದೂ ಸಾಹಿತಿಗಳ ಪರಿಚಯವನ್ನು ಮಾಡಿಕೊಡುವ 
'ಉರ್ದೂ ಕೇ ಅದೀಬ್‌' ಎಂಬ ಗಂಥಪೊಂದನ್ನು ನಾನು ಸಿದ್ದಪಡಿಸಿದ್ದ. ಆ ಗಂಥವನ್ನು 
ಗಾಂಧೀಜಿಯವರಿಗೆ ಅರ್ಪಿಸಬೇಕೆಂಬುದು ನನ್ನ ಅಪೇಕ್ಷಯಾಗಿತ್ತು ಆದ್ದರಿಂದ, 
ಗಾಂಧೀಜಿಯವರಿಗೆ ಒಂದು ಪತ್ರವನ್ನು ಬರೆದು, ಇದಕ್ಕಾಗಿ ಅವರ ಅನುಮತಿಯನ್ನು 
ಕೋರಿದ್ದ. ಇಂಥದೊಂದು ಸಾಮಾನ್ಯ ವಿಷಯಕ್ಕೆ ಅವರು ಕೂಡಲೆ ಅನುಮತಿ 
ಕೊಟ್ಟುಬಿಡುತ್ತಾರೆಂದು ನಾನು ಭಾವಿಸಿದೆ. ಏಕುದರೆ ಈ ಪುಸ್‌ ಹಿಂದೂಸ್ತಾನಿ ಪುಕಾರಕ್ಕೆ 
ಸಾಕಷ್ಟು ನೆರವಾಗಬಹುದಾಗಿತ್ತು ಹಾಗೂ ಶ್ರೀ ಕಾಕಾ ಕಾಲೇಲ್ಕರ್‌ ಅವರೇ ಇದಕ್ಕೆ 
ಮುನ್ನುಡಿಯನ್ನು ಬರೆದಿದ್ದರು. ಅತ್ಯಂತ ಸಣ್ಣ ವಿಷಯದ ಬಗ್ಗೆಯೂ ತುಂಬ 
ಗಮನಕೊಡುವ ಗಾಂಧೀಜಿಯವರ ಅಭ್ಯಾಸದ ಪರಿಚಯ ನನಗೆ ಇಲ್ಲದೆ ಇದ್ದುದರಿಂದಲೇ 
ನಾನು ಅಂಥ ಅಖೆಕ್ಷೆಯನ್ನಿರಿಸಿಕೊಂಡಿದ್ದೆನೆಂಬುದು ಮುಂದೆ ನನ್ನ ಅನುಭವಕ್ಕೆ ಬಂದಿತು. 
ನನ್ನ ಪತ್ತೆ ಉತ್ತರವಾಗಿ ಗಾಂಧೀಜಿಯವರ ಆಪ್ರ ಕಾರ್ಯದರ್ಶಿ ಶ್ರೀಮತಿ ಸುಶೀಲಾಬಾಯಿ 
ಪೈ ಅವರಿಂದ ಈ ಕೆಳಕಂಡ ಪತ್ರ ನನಗೆ ಬಂದಿತು: 


ದೆಹಲಿ 

೯-೪-೧೯೪೬ 

ಶ್ರೀ ಜೋಶಿಯವರೆ, 
ನಿಮ್ಮ ಪತಕ್ಕೆ ಉತ್ತರವನ್ನು ಕಳುಹಿಸುವಲ್ಲಿ ವಿಳಂಬವಾಗಿಬಿಟ್ಟಿದೆ. 
ಒಂದೆರಡು ಸಲ ಗಾಂಧೀಜಿಯವರೊಡನೆ ಈ ಸಂಬಂಧವಾಗಿ 
ಮಾತನಾಡಲು ಪುಯತ್ನಿಸಿದೆ. ಆದರೆ ಬೇರೆ ಯಾವುದೋ ವಿಚಾರಗಳು 
ಮುಂದೆ ಬಂದು, ನಿಮ್ಮ ಪತ್ರಕ್ಕೆ ಉತ್ತರಕೊಡುವ ವಿಚಾರ ಹಾಗೆಯೇ 
ಉಳಿದುಹೋಗುತ್ತಿತ್ತು ಇಂದು ವತ್ತೆ ಅವನನ್ನು ಕಳಿದೆ. 'ಕಾಕಾಸಾಹೇಬೇ 
ರಜಾ ಅಪೀ ಹೋಯ್‌ ತೋ ತೇ ಮೇಂ ಆಪ್ಯಾ ಬರಾಬರ್‌ ಸಮಜವೀ' 


೭೦ ಗಾಂಧೀಜಿ -- ನಾನು ಕಂಡಂತೆ 


(ಅಂದರೆ, "ಶೀ ಕಾಲೇಲ್ಕರ್‌ ಅವರೂ ಒಪ್ಪಿಗೆ ಕೊಟ್ಟಿದ್ದರೆ, ಅದನ್ನು ನನ್ನ 
ಒಪ್ಪಿಗೆಯೆಂದೇ ಭಾವಿಸಬಹುದು?) ಎಂದು ಹೇಳಿದರು. 
"ಹಣ್ಣೇ ಮೇಂ ಉರ್ದೂ” (ಒಂದು ವಾರದಲ್ಲಿ ಉರ್ದೂ) ಪ್ರಸಕದ ಬಗ್ಗೆ 
ಈಗಲೇ ತಮ್ಮ ಅಭಿಪ್ರಾಯವನ್ನು ತಿಳಿಸುವುದಿಲ್ಲ ಎಂದು ಹೆಳಿದ್ದಾರೆ. 
ನಿಮ್ಮ 
ಸುಶೀಲಾ ಪೈ 


ಶ್ರೀ ಕಾಲೇಲ್ವರ್‌ ಅವರ ಸೂಚನೆಯಂತೆಯೇ ನಾನು ಗಾಂಧೀಜಿಯವರಿಗೆ ಈ 
ಸಂಬಂಧದಲ್ಲಿ ಪತ್ರ ಬರೆದಿದ್ದೆ. ಆದರೆ, ಅವರು ಮತ್ತೆ ಈ ವಿಚಾರವನ್ನು ಶ್ರೀ ಕಾಲೇಲ್ಕರ್‌ 
ಅವರ ತಲೆಗೇ ಕಟ್ಟಿಬಿಟ್ಟರು. ಹೀಗಾಗಿ, ಈ ವಿಷಯದ ಬಗ್ಗೆ ಯಾವುದೇ ತೀರ್ಮಾನ 
ಕೈಗೊಳ್ಳುವ ಮೊದಲು ಶ್ರೀ ಕಾಲೇಲ್ಕರ್‌ ಅವರು ಮತ್ತೊಮ್ಮೆ ಯೋಚಿಸಬೇಕಾಗಿ ಬಂತು. 
ಶ್ರೀ ಕಾಲೇಲ್ವರ್‌ ಅವರೊಡನೆ ವಿಚಾರ ವಿನಿಮಯ ನಡೆಸಿದ ತರುವಾಯ ಗಾಂಧೀಜಿಯವರಿಗೆ 
ಪುಸ್ತಕವನ್ನು ಅರ್ಪಿಸಬೇಕೆಬ ಆಲೋಚನೆಯನ್ನು ಕೈಬಿಟ್ಟಿ ನಾನು ಯಾವ ವಿದ್ಯಾರ್ಥಿಗಳನ್ನು 
ದೃಷ್ಟಿಯಲ್ಲಿರಿಸಿಕೊ೦ಡು ಪುಸ್ತಕವನ್ನು ರಚಿಸಿದ್ದೆನೋ ಆ ವಿದ್ಯಾರ್ಥಿಗಳಿಗೇ ಪುಸ್ತಕವನ್ನು 
ಅರ್ಪಿಸಿದೆ. ಈ ಪಕರಣದಲ್ಲಿ ಗಾಂಧೀಜಿಯವರ ಸ್ವಭಾವದ ಮತ್ತೊಂದು ಮುಖವನ್ನು 
ಕಂಡುಕೊಳ್ಳುವ ಅವಕಾಶ ನನಗೆ ದೊರೆಯಿತು. ಇದು ಅಲ್ಪ ಲಾಭವೇನೂ ಆಗಿರಲಿಲ್ಲ 


೧೯."ನಮ್ಮ ಶ್ರೀಪಾದ ಬಡವ !' 


೯-೨-೧೯೪೬ರಂದು ಸಂಧ್ಯಾಕಾಲದ ಪ್ರಾರ್ಥನೆಯ ಅನಂತರ ನಾನು ಮತ್ತು 
ನನ್ನ ಪತ್ನಿ ಸೇವಾಗಾಮದಲ್ಲಿದ್ದ ಗಾಂಧೀಜಿಯವರನ್ನು ಕಂಡಿದ್ದೆವೆಂಬ ವಿಚಾರವನ್ನು ಈ 
ಮೊದಲೇ ನಾನು ಉಲ್ಲೇಖಿಸಿದ್ದೇನೆ. ಆ ಭೇಟಿಯ ಅನಂತರ ನನ್ನ ಪತ್ನಿ ಮತ್ತೆ 
ಗಾಂಧೀಜಿಯವರನ್ನು ಭಟ್ಟಿಯಾಗಿದ್ದು ಒಮ್ಮೆ ಮಾತ್ರ ಐದಾರು ನಿಮಿಷಗಳ ಆ ಭೇಟಿ 
ತುಂಬ ಸರಣೀಯವಾಗಿದೆ. 

೫ ಜುಲೈ ೧೯೪೬ರಂದು ನನ್ನ ಪತ್ನಿ ಗಾಂಧೀಜಿಯವರನ್ನು ಭೆಟ್ಟಿಯಾಗಿದ್ದಳು. 
ಆಗ ಗಾಂಧೀಜಿಯವರು ಪುಣೆಯಲ್ಲಿನ ಪತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ರೆ ಪಡೆಯುತ್ತಿದ್ದರು. 
ಬಹುಶಃ ಆ ದಿನ ಅವರು ವಿಶೇಷ ಕಾರ್ಯಗಳಲ್ಲಿ ಮಗ್ನರಾಗಿದ್ದರು. ಹೀಗಾಗಿ, ಅಂದು 
ಒಂದು- ಒಂದೂವರೆ ಫಂಟೆಯ ಕಾಲ ಪ್ರಯತ್ನಿಸಿದರೂ, ನನ್ನ ಪತ್ನಿಗೆ ಒಳಕ್ಕೆ ಹೋಗಲು 
ಸಾಧ್ಯವಾಗಿರಲಿಲ್ಲ. ಕೊನೆಗೆ ಪ್ರಾರ್ಶನಾಕಾಲ ಸನ್ನಿಹಿತವಾಗುತ್ತಿದ್ದಂತೆ ಆಕೆ ಒಳಕ್ಕೆ ಹೋದಳು. 


"ನಮ್ಮ ಶ್ರೀಪಾದ ಬಡವ !' ೭೧ 


ಪ್ರಾರ್ಥನೆಗೆಂದು ಗಾಂಧೀಜಿಯವರು ಎದ್ದು ಹೊರಡುವುದರಲ್ಲಿದ್ದಾಗ, ಆಕೆ ಅವರ ಬಳಿ 
ಹೋಗಿ ಅವರ ಚರಣಗಳಿಗೆ ನಮಸ್ಕರಿಸಿದಳು. ಗಾ೦ಧೀಜಿಯವರು ತನ್ನನ್ನು 
ಗುರುತಿಸಲಾರರೆಂದೂ ಮತ್ತೆ ತನ್ನ ಪರಿಚಯ ಮಾಡಿಕೊಡಬೇಕಾಗುತ್ತದೆಂದೂ ಆಕೆ 
ಭಾವಿಸಿದ್ದಳು. ಏಕೆಂದರೆ, ಈ ಮೊದಲು ಕೇವಲ ಒಮ್ಮೆ ಮಾತ್ರ ಅದೂ ರಾತ್ರಿಯ ಮಸುಕು 
ಮಸುಕಾದ ಬೆಳಕಿನಲ್ಲಿ ಗಾಂಧೀಜಿಯವರು ಆಕೆಯನ್ನು ನೋಡಿದ್ದರು. ಗಾಂಧೀಜಿಯವರ 
ಸ್ಮರಣ ಶಕ್ತಿ ಎಷ್ಟು ಪುಲವಾದುದೆಂಬುದರ ಅನುಭವ ನನ್ನಂತೆಯೇ ನನ್ನ ಶ್ರೀಮತಿಗೂ 
ಆಯಿತು. ನೋಡಿದ ಕೂಡಲೆ ಅವರು ಆಕೆಯನ್ನು ಗುರುತಿಸಿದರು. 

“ನಾನು ಒಳಕ್ಕೆ ಬರಬೇಕೆಂದು ಎಷ್ಟೋ ಹೊತ್ತಿನಿಂದ ಚಡಪಡಿಸುತ್ತಿದ್ದೆ. ಆದರೆ, 
ಯಾರೂ ನನ್ನನ್ನು ಒಳಕ್ಕೆ ಬಿಡಲೇ ಇಲ್ಲ” ಎಂದು ದೂರುವ ದನಿಯಲ್ಲಿ ಆಕೆ ಹೇಳಿದಳು. 

“ಕೊನೆಗೂ ಬಂದೇಬಿಟ್ಟೆಯಲ್ಲ! ನೀನು ತುಂಬ ಜಾಣ ಹುಡುಗಿ. ಈ ಶ್ತ ಮತ್ತು 
ಈ ಜಾಣತನಗಳನ್ನು ಜೀವನಪರ್ಯಂತ ನೀನು ಬಳಕೆಗೆ ತರಬೇಕು. ಎಷ್ಟು ಜ್ಞಾನವನ್ನು 
ಗಳಿಸಲು ಸಾಧ್ಯವೋ ಅಷ್ಟನ್ನೂ ಗಳಿಸು” ಎಂದರು. 

ಇಷ್ಟರಲ್ಲಿ ಗಾಂಧೀಜಿಯವರ ಗಮನ ಆಕೆ ಹಾಕಿಕೊಂಡಿದ್ದ ಚಿನ್ನದ ಸರದ ಕಡೆ 
ಹರಿಯಿತು. ವಾಸ್ತವವಾಗಿ, ಆ ಸರ ಆಕೆಯದಾಗಿರದೆ ನನ್ನ ಚಿಕ್ಸ್‌ನ ಮಗಳದಾಗಿತ್ತು ಆಕೆ 
ಏನೋ ಹೀಗೆಯೇ ಆಸೆಯಿಂದ ಅದನ್ನು ಹಾಕಿಕೊಂಡಿದ್ದಳು. ಅದನ್ನು ನೋಡಿದ ಕೂಡಲೇ 
ಗಾಂಧೀಜಿಯವರ ಹೃದಯದಲ್ಲಿ ಸುಪ್ತವಾಗಿದ್ದ ದರಿದನಾರಾಯಣ ಎ ಅವರು ಕೊಂಚ 
ಗಂಭೀರವಾಗಿ ಹೇಳಿದರು: 

“ಇದೇನು ? ನೀನು ಚಿನ್ನದ ಸರವನ್ನು ಹಾಕಿಕೊಂಡಿದ್ದೀಯಲ್ಲ! ನಮ್ಮ ಶ್ರೀಪಾದ 
ಬಡವ | ನೀನು ತುಂಬ ಚತುರೆಯೆಂದು ಕಾಣುತ್ತದೆ. ಅವನನ್ನು ನೀನು ಹೀಗೆಯೇ 
ಲೂಟಿಮಾಡುತ್ತಿರುತ್ತೀಯೇನು ? ನೀನು ತುಂಬ ಶ್ರೀಮಂತಳೇನು ? ಶೀಮಂತರಾಗಲೇ 
ಬೇಕೆಂದರೆ ಹೇಗೆ ಬೇಕಾದರೂ ಆಗಬಹುದು. ಕಳ್ಳತನ ಮಾಡಿಯೂ ಶೀಮಂತರಾಗ 
ಬಹುದು.” 

ಮುಂದುವರಿದು ನಗುತ್ತಾ ಅವರು ಈ ರೀತಿ ಹೇಳಿದರು: "ನಾನಂತೂ ಬಡವ. 
ಎಂದಾದರೂ ಒಂದು ದಿನ ರಾತ್ರಿ ಬ೦ದು ನಿನ್ನ ಈ ಹಾರವನ್ನು ಕದ್ದುಕೊಂಡು 
ಬಂದುಬಿಡುತ್ತೇನೆ” 

ಈ ಮಾತನ್ನು ಕೇಳಿದೊಡನೆಯೇ ಅಲ್ಲಿ ನೆರೆದಿದ್ದವರೆಲ್ಲ ಹೊಟ್ಟಿ ಹುಣ್ಣಾಗುವಂತೆ 
ನಕ್ಕರು. 


೭೨ ಗಾಂಧೀಜಿ -- ನಾನು ಕಂಡಂತೆ 


೨೦. ಶುಭಾಸ್ತೇ ಪಂಥಾನಃ 


ಮುಖ್ಯವಾಗಿ ಆರೋಗ್ಯದ ಕಾರಣದಿಂದಾಗಿ ನಾನು ವರ್ಧಾವನ್ನು ಬಿಟ್ಟು 
ಹೊರಡಬೇಕಾಯಿತು (೧೮ ಸೆಪ್ಟೆಂಬರ್‌ ೧೯೪೬). ನನಗೆ ಅದರಲ್ಲಿಯೂ ನನ್ನ ಪತ್ನಿಗೆ 
ಅಲ್ಲಿಯ ತೀಕ್ಷವಾದ ಬೇಸಗೆ ಹಾಗೂ ಕೊರೆಯುವ ಚಳಿ ಸರಿಹೋಗಲಿಲ್ಲ ಆದ್ದರಿಂದ, 
ದಾ ವಹಾರಾಷ್ಟ್ರೆ (ಪುಣೆಗೆ ಹೋಗಬೇಕುದು ನಿಶ್ಚಯಿಸಿದೆವ್ರ. ನಮ್ಮ ಈ ತೀರ್ಮಾನದ 
ಸೂಚನೆಯನ್ನು ಕೂಡುವ ಒಂದು ಸಂಕ್ಷಿಪ್ತ ಪತ್ರವನ್ನು ನಾನು ಗಾಂಧೀಜಿಯವರಿಗೆ ಬರೆದೆ. 
ಅವರ ಕಡೆಯಿಂದ ಈ ಪಶ್ರೆ ಉತ್ತು ಬರಬೇಕೆಬುದು ನನ್ನ ಅಪೇಕಯಾಗಿರಲಿಲ್ಲ ಏಕೆಂದರೆ 
ಅಗ ಅವರು ಅನೇಕ ಕಾರ್ಯಗಳಲ್ಲಿ ಮಗ್ನರಾಗಿದ್ದರು. ನನ್ನ ಪತ್ರ ಅವರವರೆಗೆ 
ತಲುಪುತ್ತದೆಯೋ ಇಲ್ಲವೋ ಎಂಬ ಅನುಮಾನವೂ ನನ್ನನ್ನು ಕಾಡುತ್ತಿತ್ತು ಆದರೆ, ಅತ್ಯಂತ 
ಅನಿರೀಕ್ಷಿತ ರೂಪದಲ್ಲಿ ೨೬ ಸೆಪ್ಟೆಂಬರ್‌ ೧೯೪೬ರಂದು ಪುಣೆಯಲ್ಲಿ ಈ ಗೆ ಕಾಣಿಸಿರುವ 
ವಿವರಗಳನ್ನೊಳಗೊಂಡಿದ್ದ ಕಾರ್ಡು ನನ್ನ ಕೈಸೇರಿತು. 


ರೀಡಿಂಗ್‌ ರಸ್ತೆ, ನವದೆಹಲಿ 
೨೨-೯-೧೯೪೬ 

ಸೋದರ ಶ್ರೀಪಾದ ಜೋಶಿಯವರೆ, 

ನಿಮ್ಮ ಪತ್ರ ಪೂಜ್ಯ ಬಾಪೂಜಿಯಮಗೆ ಸಿಕ್ಕಿದೆ ಹವಾ ಬದಲಾವಣೆಯಿಂದ 

ನಿಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನ ಉಂಟಾಗುತ್ತದೆಂದು ಅವರು 

ನಂಬಿದ್ದಾರೆ 

ಅಮೃತ್‌ ಕೌರ್‌ 

ಈ ಪತ್ರ ಗಾಂಧೀಜಿಯವರ ಸ್ಪ೦ತ ಕೈಬರೆಹದಲ್ಲಿ ಇರಲಿಲ್ಲವಾದರೂ, ಪತ್ರದಲ್ಲಿನ ಆ 
ಶಬ್ದಗಳಲ್ಲಿ ಗಾಂಧೀಜಿಯವರ ಪಿತೃಸದ್ಧಶ ಪೇಮದ ಸಾಕ್ಷಾತ್ಯಾರ ನನಗಾಯಿತು. 

ಇದಾದ ತರುವಾಯ ನಾನು ಗಾಂಧೀಜಿಯವರನ್ನು ಭೆಟ್ಟಿಯಾಗಲೂ ಇಲ್ಲ; 
ಅವರೊಡನೆ ಪತ್ರ ವ್ಯವಹಾರವೂ ನಡೆಯಲಿಲ್ಲ. 


೭೩, 


